ಆರಂಬಿಕ ಭಾಷಾಕಲಿಕೆ ಮತ್ತು 
ಸಾಕ್ಷರತೆಗೆ ಸಹಾಯ ಮಾಡಲು ತರಗತಿ 
ಗ್ರಂಥಾಲಯದ ಸ್ಥಾಪನೆ 


Early Literacy Inituative 


Tata Institute of Social Sciences, Hyderabad 


Practitioner Brief (17) 
2019 


Supported by 


TATA TRUSTS 


This Practitioner Brief is part of a series brought out by the Early Literacy Initiative anchored by the 
Azim Premji School of Education at the Tata Institute of Social Sciences, Hyderabad. 


TISS, Hyderabad ELI Practitioner Brief 17 


ಆರಂಭಿಕ ಭಾಷೆ ಮತ್ತು ಸಾಕರತೆಗೆ ಸಹಾಯ ಮಾಡಲು ತರಗತಿ ಗಂಥಾಲಯದ 
ಸ್ಥಾಪನೆ 


ಪರಿಚಯ 


ಜತನದಿಂದ ಸಂಗ್ರಹಿಸಲಾದ ಉತ್ತಮ ಸಾಹಿತ್ಯವನ್ನು ಕೇವಲ ಒಂದು ಸವಲತ್ತು ಎಂದು 
ನೋಡಬಾರದು, ಬದಲಾಗಿ ಪ್ರತಿ ಮಗುವೂ ಸಾಕ್ಷರ ವ್ಯಕ್ತಿಯಾಗಿ ಬೆಳೆಯುವುದು ಅತ್ಯಗತ್ಯವಾಗಿದೆ 
ಎಂದು ಭಾವಿಸಬೇಕು. ಪ್ರತಿ ಮಗುವಿಗೂ ಉತ್ತಮ ಸಾಹಿತ್ಯ ವನ್ನು ಓದುವ ಹಕ್ಕಿದೆ. ಸಾಹಿತ್ಯವು ನಮ್ಮ 
ಜಗತ್ತಲ್ಲದ ಬೇರೊಂದು ಜಗತ್ತಿಗೆ ಕಿಟಕಿಗಳನ್ನು ತೆರೆಯುತ್ತದೆ; ನಮ್ಮದೇ ಜಗತ್ತಿನ ಮುಖಕ್ಕೆ ಕನ್ನಡಿ 
ಹಿಡಿಯುತ್ತದೆ; ಜೊತೆಗೆ ಒಂದು ಮಗುವು ಓದು-ಬರೆಹವನ್ನು ಹೇಗೆ ಕಲಿಯುತ್ತದೆ, ಸಾಹಿತ್ಯ 
ಪ್ರಪಂಚವನ್ನು ಅಥವಾ ಶಬ್ದಾರ್ಥ ಪ್ರಪಂಚವನ್ನು ಹೇಗೆ ಅನುಭವಿಸಿ ಅರ್ಥ ಮಾಡಿಕೊಳ್ಳುತ್ತದೆ 


ಲಾ 


ಚೆತ್ರ ೧. ಜೀವಮಾನದ ಓದುಗರಸ್ಸು ತಯಾರು ಮಾಡಬಲ್ಲ ಒಂದು ಕ್ರಿಯಾಶೀಲ ಗ್ರಂಥಾಲಯ ಕಾಲದ 
ಹಾದಿಯಲ್ಲಿ ಬಹುದೂರ ಪಯಣಿಸುತ್ತದೆ. 


Image courtesy: Mridula Koshy, The Community Library Project. 


ಮನೆಯಲ್ಲಿನ ಪುಸ್ತಕಗಳ ಕೊರತೆಯನ್ನು ಉತ್ತಮವಾಗಿ ಸಂಗ್ರಹವಾಗಿರುವ ಶಾಲಾ ಗ್ರಂಥಾಲಯಗಳು 
ಅಥವಾ ತರಗತಿಯ ಗ್ರಂಥಾಲಯಗಳು ಸರಿದೂಗಿಸಬಹುದು (ಮಿಲ್ಸ್‌, 2011). ಸ್ಟೀಫನ್‌ ಕ್ರಾಶೆನ್‌ ಅವರ 
ಪ್ರಕಾರ, “. ಗ್ರಂಥಾಲಯದ ಪ್ರವೇಶ ಮತ್ತು ಬಳಕೆಯು ಉನ್ನತ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು 


2 


TISS, Hyderabad ELI Practitioner Brief 17 
ಅದರಾಚೆಗಿನ ಹಂತಗಳಲ್ಲಿ ಓದುವಿಕೆಗಾಗಿ ಹೊರಹೊಮ್ಮಿದ ಒಂದು ನಿರಂತರ ಮುನ್ಸೂಚಕವಾಗಿದೆ. 


ತತ್ಪರಿಣಾಮವಾಗಿ ಸುಸ್ಥಿರ ಮೌನ ಓದುವಿಕೆಸಾಮಾಜಿಕ-ಆರ್ಥಿಕ ಸ್ಥಿತಿಗತಿಗೆ ಮತ್ತು ಅಂತಿಮವಾಗಿ 
ಸೂಚನಾ ಓದುವಿಕೆಗೆ ದಾರಿಯಾಗುತ್ತದೆ” (ಕ್ರಾಶೆನ್‌, ಲೀ, ಮತ್ತು ಮೆಕ್‌ಕ್ವಿಲನ್‌, 2008, ಮಿಲ್ಸ್‌ 2011 ರಲ್ಲಿ 
ಉಲ್ಲೇಖಿಸಿದಂತೆ, ಪುಟ 54) 


ಮಕ್ಕಳು ಮೂರು ರೀತಿಯ ಸಮರ್ಥವಾದ ಗ್ರಂಥಾಲಯಗಳನ್ನು ಬಳಸಬಹುದು - (ಸಮುದಾಯ 
ಗ್ರಂಥಾಲಯಗಳು) ಸಮುದಾಯದ ಎಲ್ಲ ಸದಸ್ಯರಿಗೆ ಇದು ಮುಕವಾಗಿದೆ; (ಶಾಲಾ ಗ್ರಂಥಾಲಯಗಳು 
ಇದು ಇಡೀ ಶಾಲೆಗೆ ಸೇವೆ ಸಲ್ಲಿಸುತ್ತದೆ; (ಮತ್ತು ತರಗತಿಯ ಗ್ರಂಥಾಲಯಗಳು ) ಇದನ್ನು ಆ ತರಗತಿಯ 
ವಿದ್ಯಾರ್ಥಿಗಳು ಮಾತ್ರ ಬಳಸುತ್ತಾರೆ (ಈ ಭಾಗದಲ್ಲಿ ನಾವು ತರಗತಿಯ ಗ್ರಂಥಾಲಯದ 
ಪ್ರಾಮುಖ್ಯವನ್ನು ಮತ್ತು ಚಿಕ್ಕಮಕ್ಕಳನ್ನು ಭವಿಷ್ಯದಲ್ಲಿ ಉತ್ತಮ ಓದುಗರನ್ನಾಗಿ ಬೆಳೆಸುವಂತೆ 
ಮಾಡಲುಅದನ್ನು ಹೇಗೆ ರೂಪಿಸಬೇಕು ಎಂಬ, ಬಗ್ಗೆ ವಿವೇಚಿಸಲು ಪ್ರಯತ್ನಿಸುತ್ತೇವೆ. 


ತರಗತಿಗಳಿಗೆ ತಮ್ಮದೇ ಆದ ಗಂಥಾಲಯಗಳು ಏಕ ಬೇಕು? ಶಾಲಾ ಗಂಥಾಲಯ ಸಾಕಾಗುವುದಿಲ್ಲವೇ? 
ಹೇಗೂ ವಿದ್ಯಾರ್ಥಿಗಳು ಗ್ರಂಥಾಲಯದ ಅವಧಿಯಲ್ಲಿ ಸಾಮಾನ್ಯವಾಗಿ ವಾರಕ್ಕೊಮ್ಮೆ ಶಾಲಾ 
ಗ್ರಂಥಾಲಯಕ್ಕೆ ಹೋಗಿಯೇ ಹೋಗುತ್ತಾರೆ. ಆದರೆ ತರಗತಿಯ ಗ್ರಂಥಾಲಯ ದಿನವಿಡೀ ತೆರೆದಿರುತ್ತದೆ. 
ಶಿಕ್ಷಕರು ಪಠ್ಯಕ್ರಮದ ವಿಸ್ತರಣೆಗಳನ್ನು ಯೋಜಿಸಬಹುದು, ರೀಡ್‌ ಅಲೌಡ್‌ (ಗಟ್ಟೆಯಾಗಿ ಓದುವ) 
ಚಟುವಟಿಕೆಗಳನ್ನು ಮಾಡಬಹುದು ಮತ್ತು ತರಗತಿಯೊಳಗಿನ ಈ ರೀತಿಯ ಸಂಪನ್ನೂಲದೊಂದಿಗೆ 
ಸ್ವತಂತ್ರ ಓದುವ ಅಭ್ಯಾಸವನ್ನು ಪ್ರತಿದಿನ ಚೆಳೆಸಿಕೊಳ್ಳಲು ಮಕ್ಕಳನ್ನು ಪ್ರೋತ್ಸಾಹಿಸಬಹುದು. 


ಇದಲ್ಲದೆ, ಶಾಲಾ ಗ್ರಂಥಾಲಯವು ವಿವಿಧ ವಯೋಮಾನದವರಿಗೆ (ಮಕ್ಕಳು ಹಾಗೂ ಸಿಬ್ಬಂದಿ), ವಿವಿಧ 
ಅಗತ್ಯ ಆಸಕ್ತಿಗಳಿಗೆ ಅನುಗುಣವಾಗಿ ಪುಸ್ತಕಗಳನ್ನು ಸಂಗ್ರಹಿಸುವಂತೆ ಸಂಗಹಿಸದೇ ತರಗತಿಯ 
ಮಕ್ಕಳನ್ನು ಗಮನದಲ್ಲಿಟ್ಟುಕೊಂಡು ಪುಸ್ತಕಗಳನ್ನು ಅತ್ಯಂತ ಜಾಗರೂಕತೆಯಿಂದ ಆರಿಸಲಾಗುತ್ತದೆ. 


ಗ್ರಂಥಾಲಯವನ್ನು ರೂಪಿಸುವ ಕೆಲವು ಅಂಶಗಳು, ಈ ಹಿಂದೆ ತಿಳಿಸಲಾದ ಎಲ್ಲಾ ಮೂರು ರೀತಿಯ - 
ಸಮುದಾಯ, ಶಾಲೆ ಮತ್ತು ತರಗತಿ - ಗ್ರಂಥಾಲಯಗಳಿಗೂ ಸಮಾನವಾಗಿ ಅನ್ನಯವಾಗಬಹುದು. - 
ಆದಾಗ್ಯೂ ಈ ಭಾಗದಲ್ಲಿ ಕೊಟ್ಟಿರುವ ಸಲಹೆಗಳು ಕೊನೆಯ ವರ್ಗಕ್ಕೆ - ತರಗತಿ ಗುಂಥಾಲಯಕ್ಕೆ - 
ಅನ್ವಯಿಸುತ್ತವೆ. 


ಈ ಟಿಪ್ಪಣಿಗಳನ್ನು ಭಾಷಾ ಬೋಧನೆಗೆ ಸಹಾಯ ಮಾಡಬಲ್ಲ ತರಗತಿ ಗ್ರಂಥಾಲಯವನ್ನು ಸ್ಥಾಪಿಸುವ 
ಆಸಕ್ತಿಯುಳ್ಳ ಶಿಕ್ಷಕರನ್ನು ಮತ್ತು ಅಂತಹ ಗ್ರಂಥಾಲಯವನ್ನು ಹೇಗೆ ಸ್ಥಾಪಿಸುವುದು ಎ೦ಬ ಬಗ್ಗೆ ಆಸಕ್ತಿ 
ಅಥವಾ ಕುತೂಹಲ ಹೊಂದಿರುವ ಇತರರನ್ನು ಗಮನದಲ್ಲಿ ಇರಿಸಿಕೊಂಡು ಸಿದ್ದಪಡಿಸಲಾಗಿದೆ. EL1 ಈ 
ಹಿಂದೆ ಗ್ರಂಥಾಲಯಗಳಲ್ಲಿ ನಡೆಸುವ ಚಟುವಟಿಕೆಗಳ' ಬಗ್ಗೆ ಪ್ರಯೋಗಾರ್ಥಿಗಳ ಟಿಪ್ಪಣಿಯ 
ಪ್ರಕಟಿಸಿದೆ; ಮತ್ತು ಆ ಟಿಪ್ಪಣಿಯನ್ನು ಸಹ ಇದರೊಂದಿಗೆ ಬಳಸಬಹುದು. 


TISS, Hyderabad ELI Practitioner Brief 17 
ತರಗತಿಯ ಗಂಥಾಲಯವನ್ನು ಸ್ಥಾಪಿಸುವಾಗ ನಾವು ಯಾವ ಪ್ರಮುಖ ಅಂಶಗಳನ್ನು 


ನೆನಪಿನಲ್ಲಿರಿಸಿಕೊಳ್ಳುತ್ತೇವೆ? ತರಗತಿ ಗ್ರಂಥಾಲಯವನ್ನು ನಿರ್ವಹಿಸುವ ಓದುಗರು, ಸಂಗ್ರಹಣೆ, 
ಸಂವಹನ ಮತ್ತು ಸಾಗಾಣಿಕೆ ವಿಭಾಗಗಳಲ್ಲಿ, ನಾವು ಈ ಪ್ರತಿಯೊಂದು ಅಂಶಗಳನ್ನು ಚರ್ಚಿಸುತೇವೆ. 


ISee ELI’s Practitioner Brief 3, “Promoting Language and Literacy Development through School Libraries” for 
more 


TISS, Hyderabad ELI Practitioner Brief 17 
ಓದುಗರು 


ನಮ್ಮ ವಿದ್ಯಾರ್ಥಿಗಳನ್ನು ಮತ್ತು ಎಲ್ಲಿಂದ ಬರುತ್ತಿದ್ದಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು 
ಬಹಳ ಮುಖ್ಯ - ಅವರು ಮಾತನಾಡುವ ಬಾಷೆಗಳು, ಅವರ ಸಾಮಾಜಿಕ ಸಂದರ್ಭಗಳು, ಅವರ 
ಕಲಿಕೆಯ ಮಟ್ಟಿಗಳು ಮತ್ತು ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. 


ಚಿತ್ರ 2. ಪುಸ್ತಕದ ಪುಟಿಗಳನ್ನು ತಿರುಗಿಸುತಿರುವ ಚಿಕ್ಕ ಮಕ್ಕಳ ಗುಂಪು ಚಿತ್ರಕೃಪೆ :ಲಕ್ಲಿ 
ಕರುಣಕರನ್‌, ಬುಗುರಿ ಸಮುದಾಯದ ಗಂಥಾಲಯ, ಬೆಂಗಳೂರು. 


ಮಕ್ಕಳಿಗೆ ತಮ್ಮ ಓದಿಗಾಗಿ ಪರಿಚಿತ ಮತ್ತು ಹೊಸ, ಎರಡು ರೀತಿಯ ಪಠ್ಯದ ಅಗತ್ಯವಿದೆ. ನಾವು 
ಕೆಲವೊಮ್ಮೆ ಮಕ್ಕಳಿಗಾಗಿ ಸಂಗ್ರಹಗಳನ್ನು ಒಟ್ಟುಗೂಡಿಸುವಲ್ಲಿ ಈ ಎರಡೂ ಅತಿರೇಕಗಳಿಗೆ 
ಹೋಗುವುದೂ ಉಂಟು. ಹಣಕಾಸಿನ ಉತ್ತಮ ಅನುಕೂಲವುಳ್ಳ ದೇಶದ ಕೆಲವು ಖಾಸಗಿ 
ಗ್ರಂಥಾಲಯಗಳಲ್ಲಿ, ವಿಶೇಷವಾದ ಅಂತರರಾಷ್ಟೀಯ ಪುಸಕಗಳು, ಶೀರ್ಷಿಕೆಗಳು ಮತ್ತು ಲೇಖಕರ 
ಗ್ರಂಥಗಳ ನಾವು ನೋಡುತ್ತೇವೆ. ಅಂತಹ ಗ್ರಂಥಾಲಯಗಳಿಂದ ಪುಸ್ತಕಗಳನ್ನು ಎರವಲು ಪಡೆಯುವ 
ಮಕ್ಕಳು ಅಂತಹ ಪುಸ್ತಕಗಳಲ್ಲಿ ತಮ್ಮಂತಹ ಪಾತ್ರಗಳನ್ನು ನೋಡುವ ಸಾಧ್ಯತೆ ಇಲ್ಲ. ಅವರಿಗೆ 
ಸಂಪೂರ್ಣವಾಗಿ ಪರಿಚಯವಿಲ್ಲದರ ರಾಸ್ಟೆರಿ ಷೈಗಳು ಮತ್ತು ನೀಲಿ ಕಣ್ಣಿನ ಸ್ನೇಹಿತರು, 
ಸಂಪೂರ್ಣವಾಗಿ ಅಪರಿಚಿತವಾದ ಸಂದರ್ಭಗಳು, ಪರಿಸರಗಳು ಮತ್ತು ನಡವಳಿಕೆಗಳನ್ನು ಓದಿಕೊಂಡೇ 
ಅವರು ಬೆಳೆಯಬಹುದು. ನೀವು ಓದುವ ಯಾವುದೇ ಪುಸ್ತಕ ನಿಮ್ಮನ್ನು ಅಥವಾ ನಿಮ್ಮ ಸುತ್ತಲಿನ 
ಪರಿಸರವನ್ನು ಪ್ರತಿಬಿಂಬಿಸದಿದ್ದಲ್ಲಿ ಅಂತಹ ಪುಸ್ತಕಗಳು ನೀವು, ನಿಮ್ಮ ಜನ ಅಥವಾ ನಿಮ್ಮ 
ಸಮಸ್ಯೆಗಳು ಇತರ ಜನಗಳಷ್ಟು ಮತ್ತು ಅವರು ಎದುರಿಸುತ್ತಿರುವ ಸಮಸ್ಯೆಗಳಷ್ಟು ಮುಖ್ಯವಲ್ಲ ಎ೦ಬ 
ಬಲವಾದ ಸಂದೇಶವನ್ನು ನಿಮಗೆ ರವಾನಿಸುತ್ತದೆ. ನೀವು ಓದುವ ಅಂತಹ ಪುಸಕಗಳೊಂದಿಗೆ ಒಂದು 
ಸಂಬಂಧ ಹಏರ್ಪಡಿಸಿಕೊಳ್ಳಲು, ಆ ಪುಸಕದಲ್ಲಿ ಏನು ನಡೆಯುತ್ತಿದೆಎಂಬುದನ್ನು 
ಅರ್ಥಮಾಡಿಕೊಳ್ಳಲು ಸಹ ನಿಮಗೆ ಕಷ್ಟಕರವಾಗುತ್ತದೆ. 


ಇಲ್ಲಿ ಮತ್ತೊಂದು ಅತಿರೇಕಕ್ಕೆ ಹೋಗುವ ಅಪಾಯವಿದೆ. ಮೇಲೆ ವಿವರಿಸಲಾದ ಅಪಾಯಗಳನ್ನು 
ನಿವಾರಿಸಲು, ಕೆಲವು ಉತ್ತಮ-ಅರ್ಥಪೂರ್ಣ, ಪ್ರಗತಿಪರ ಶಾಲೆಗಳು ಮತ್ತು ಸಂಸ್ಥೆಗಳ ಗುಂಥಾಲಯಗಳು 
ಓದುಗರನ್ನು ಮತ್ತು ಅವರ ಸನ್ನಿವೇಶವನ್ನು ಪ್ರುತಿನಿಧಿಸಬಲ್ಲ ಪುಸ್ತಕಗಳನ್ನಷ್ಟೇ ಸಂಗ್ರಹಿಸಲು 
ಪ್ರಯತ್ನಿಸುತ್ತವೆ. ಹೊಸ ಓದುಗರಿಗೆ ಪರಿಚಿತವಾದುದು ಒಳ್ಳೆಯದು ಮತ್ತು ಅಪರಿಚಿತವಾದುದು ಅರ್ಥ 
ಮಾಡಿಕೊಳ್ಳಲು ಕಷ್ಟಕರವಾದುದು ಎಂಬುದು ಅವರ ಕಲ್ಪನೆಯಾಗಿರುತ್ತದೆ. ಆದರೆ ಪುಸಕಗಳ ಒಂದು 
ಪ್ರಮುಖ ಶಕ್ತಿ ಏನೆಂದರೆ, ಅವು ನಮ್ಮ ಸ್ವಂತ ಜೀವಂತ ವಾಸ್ತವತೆಗಳನ್ನು ಮೀರಿದ ವಿಚಾರಗಳಿಗೆ 
ನಮ್ಮನ್ನು ಕರೆದೊಯ್ಯತ್ತವೆ - ಅವು ನಮ್ಮನ್ನು ಇತರ ಲೋಕಗಳಿಗೆ ಒಡ್ಡುತ್ತವೆ ಮತ್ತು ಪರಿಸರ 
ಅಪರಿಚಿತವೆಂದ ಮಾತ್ರಕ್ಕೆ ಸಮಸ್ಯೆಗಳು ಅಪರಿಚಿತ ಎಂದರ್ಥವಲ್ಲ. ಸ್ನೇಹ, ನಷ್ಠ ಮತ್ತು 
ಭರವಸೆಯಂತಹ ವಿಷಯಗಳು ಸಾಂಸ್ಕೃತಿಕ ಸಂದರ್ಭಗಳನ್ನು ಮೀರಿ ವಿಶ್ವಾತಕ ಆಕರ್ಷಣೆಯನ್ನು 


5 


TISS, Hyderabad ELI Practitioner Brief 17 
ಹೊಂದಬಹುದು 


TISS, Hyderabad ELI Practitioner Brief 17 


ಆದರಿಂದ, ನೀವು ನಿಮ್ಮ ಓದುಗರನ್ನು - ಅವರ ಬೆಳವಣಿಗೆಯ ಅಗತ್ಯಗಳನ್ನು , ಕಾಳಜಿಗಳನ್ನು ಮತ್ತು 
ಸಂದರ್ಭಗಳನ್ನು ಅರ್ಥಮಾಡಿಕೊಳ್ಳಬೇಕಾಗುತದೆ- ಅವರನ್ನು ತಣಿಸುವ, ಹಾಗೆಯೇ ಅವರಿಗೆ 
ಸವಾಲೊಡ್ಡುವ ಎರಡೂ ಬಗೆಯ ವೈವಿಧ್ಯಮಯವಾದ ಪುಸ್ತಕಗಳನ್ನು ಸಮತೋಲಿತವಾದ 
ರೀತಿಯಲ್ಲಿ ಸಂಗಹಿಸಬೆಕಾಗುತದೆ. ಪುಸ್ತಕಗಳು ಕನ್ನಡಿಗಳ ಪಾತ್ರವನ್ನೂ ಹಾಗೆಯೇ ಕಿಟಕಿಗಳ 
ಪಾತ್ರವನ್ನೂ ನರ್ಪಹಿಸುತ್ತವೆ - ಅವು ನಾವು ಯಾರೆಂದು ನಮಗೆ ತೋರಿಸುತ್ತವೆ , ನಾವು ಇನ್ನೂ 
ಅನುಭವಿಸದ ಇತರ ವಾಸ್ತವಗಳಿಗೆ ನಮ್ಮ ಮನಸ್ಸನ್ನು ತೆರೆದಿಡುತ್ತವೆ, ಇತರ ವಾಸ್ತವಗಳ ಅರಿವನ್ನು 
ಮತ್ತು ಅನುಭೂತಿಯನ್ನು ನಮ್ಮಲ್ಲಿ ಮೂಡಿಸುತ್ತವೆ (ಗಾಲ್ಡಾ, 1998). 


is 
v¥ x 
M\ 


೯ 
- — 


SENN CASS 


ಚಿತ 3. ಗ್ರಂಥಾಲಯ ಸಂಗ್ರಹದಲ್ಲಿ ವೈವಿಧ್ಯತೆ ಅತ್ಯಗತ್ಯೆ .ಪುಸಕಗಳು ಕನ್ನಡಿ ಮತ್ತು 
ಕಿಟಿಕಿಗಳ ಪಾತ್ರವನ್ನು ನಿರ್ವಹಿಸುತ್ತವೆ .ಚಿತ್ರಕೃಷೆ :ಜಮುನಾ ಇನಾಮ್ನಾರ್‌, 
ಅರಿಪನಾ ಫೌಂಡೇಶನ್‌, ಬೆಂಗಳೂರು. 


ವಿಭಿನ್ನ ಓದುವ ಹಂತದ ಪುಸ್ತಕಗಳ ಸಂಗಹ ಉಪಯುಕವಾಗಬಹುದು. ಪ್ರತಿಯೊಂದು 
ಮಗುವೂ ತನ್ನ ಓದುವ ಮಟ್ಟಿವನ್ನು ಲೆಕ್ಕಿಸದೆ ಅಂತಹ ಪುಸ್ತಕ ಸಂಗ್ರಹದೊಂದಿಗೆ 
ಅನುಸಂಧಾನ ನಡೆಸಬಹುದು. 


TISS, Hyderabad ELI Practitioner Brief 17 


ಸಂಗ್ರಹ 

ನಾಡಿ ತರಗತಿಯ ಗ್ರಂಥಾಲಯವು ತನ್ನ ಸಂಗ್ರಹದಲ್ಲಿ ಚಿತ್ರ ಪುಸಕಗಳು, ಅಧ್ಯಾಯ 
ಪುಸ್ತಕಗಳು) 2ನೇ ತರಗತಿಗೆ ಮೇಲ್ದಟ್ಟಿ( ಮಾಯಿತಿ ಪುಸ್ತಕಗಳು, ಜೊತೆಗೆ ಉಲ್ಲೇಖ ಪುಸ್ತಕಗಳು, 
ನಿಯತಕಾಲಿಕೆಗಳು, ಆಡಿಯೋ-ದೃಶ್ಯ ವಸ್ತುಗಳು, ಮಕ್ಕಳ ಪತ್ರಿಕೆಗಳು ಮತ್ತು 
ಮುಂತಾದವುಗಳನ್ನು ಹೊಂದಿರಬಹುದು. ಮೈವಿಧ್ಯವೆಂಬುದು ಅತ್ಯಗತ್ಯ. 


ಓವರ್ಟಿನ್‌ರ ಮಾತುಗಳು (ಮೇಲಿನ ಬಾಕ್ಸ್‌ ಬರೆಹವನ್ನು ನೋಡಿ) ಮವೈವಿಧ್ಯವೆಂಬುದು 
ಗ್ರ೦ಂಥಾಲಯಕ್ಕ ಅದೆಂತಹ ವರ್ಚಸ್ಸನ್ನು ಕೊಡುತ್ತದೆ ಎಂಬುದನ್ನು ಅರ್ಥ ಮಾಡಿಕೂಳ್ಳಲು 
ನೆರವಾಗುತ್ತದೆ. 


ತರಗತಿಯ ಗ್ರಂಥಾಲಯದಲ್ಲಿ, ವಿವಿಧ ವಿಷಯಗಳು ಮತ್ತು ವಿಷಯ ವಸ್ತುಗಳ ಪುಸಕಗಳನ್ನು 
ಸಂಗ್ರಹಿಸಲು ವೀವು ಶ್ರವಿಸಿದರೆ ಮಕ್ಕಳಿಗೆ ತಮ್ಮ ಜೀವನ ದೃಷ್ಟಿ ರೂಪಿಸಿಕೊಳ್ಳಲು 
ಸಹಾಯವಾಗುತ್ತದೆ. ಕ್ಯಾಚ್‌ ದ ಕ್ಯಾಟ್‌”, ಕನ್ನಾ ಪನ್ನಾ ?, ಕಾಳಿ ಮತ್ತು ರ್ಯಾಟ್‌ ಸ್ನೇಕ್‌, ದಿ 
ಮೈ ವೈ ಗರ್ಲ್‌ ನ ವಿಂಗ್ಸ್‌ ಟು ಫ್ಲೈ * ಮತ್ತು ಐ ಡೋಂಟ್‌ ಅಂಡರ್ಸ್ನ್ಯಾಂಡ್‌ ' ಇವೆಲ್ಲವೂ 
ವೈವಿಧ್ಯಮಯ ಶ್ರೇಣಿಯ ವಿಷಯಗಳನ್ನು ಹೊಂದಿರುವ ಪುಸ್ತಕಗಳಿಗೆ ಉದಾಹರಣೆಗಳಾಗಿವೆ. 


ಉದಾಹರಣೆಗೆ, ಕ್ಯಾಚ್‌ ದಿ ಕ್ಯಾಟ್‌ ಮತ್ತು ಕನ್ನಾ ಪನ್ನಾ ಇವುಗಳಲ್ಲಿ ಅಂಗವೈಕಲ್ಯವನ್ನು 
ಸೂಕ್ತ ರೀತಿಯಲ್ಲಿ ನಿಭಾಯಿಸಲಾಗಿದೆ ಮತ್ತು ಅವನ್ನು ಓದಿದಾಗ ಗಾಲಿ ಕುರ್ಚಿಯ ಮೇಲೆ 
ಈುಳಿತಿರುವ ಅಥವಾ ದೃಷ್ಟಿವೈಕಲ್ಯವುಳ್ಳ ಮಗುವಿನ ಪ್ರತಿಭೆ ಈ ಸವಾಲುಗಳಿಂದಾಗಿ 
ಸೀಮಿತವಾಗಿಬಿಟ್ಟೆದೆ  ಎಂದೆನಿಸುವುದಿಲ್ಲ. ಅವು ತಮ್ಮ ಪಾತ್ರಗಳನ್ನು ಸಂಭ್ರಮಿಸುವ 
ಕಥೆಗಳಾಗಿವೆ.ಆ ಕತೆಯಲ್ಲಿನ ಪಾತ್ರಗಳು ತಮಗೆ ಅಡ್ಡಿಯಾಗಿ ಬರುವ ಸವಾಲುಗಳಿಗೆ 
ಹಿಂಜರಿಯದೆ ದೃಢವಾಗಿ ಮುನ್ನಡೆದು ಹೇಗೆ ಸ್ವತಂತ್ರ ವ್ಯಕ್ತಿಗಳಾಗಿ ಮುಂದುವರಿಯುತ್ತಾರೆ 
ಎಂಬುದನ್ನು ನಮಗೆ ತೋರಿಸುತ್ತದೆ. 


2 ವಿಶ್ವನಾಥ್‌, ಟಿ) .ಇಲ್ಲಸ್ಟೇಟರ್‌ :ನವ್ಯಾನ್ಸಿ ರಾಜ್‌) .(2013).ಕ್ಯಾಚ್‌ ದಿ ಕ್ಯಾಟ್‌ . ಚೆನ್ನೈ :ತುಲಿಕಾ 
ಪಬ್ಲಿಷರ್ಸ್‌. 

3 ಮವೈಟೇಕರ್‌, .ಡ್‌) .ಇಲ್ಲಸ್ಟೇಟಿರ್‌ :ನಿಲೌಫರ್‌ ವಾಡಿಯಾ) .(2015). ಕಣ್ಣ ಪನ್ನಾ .ಚೌನ್ನೈ :ತುಲಿಕಾ 
ಪಬ್ಲಿಷರ್ಸ್‌. 

4 ವೈಟೇಕರ್‌, .ಡ್‌) .ಇಲ್ಲಸ್ಟೇಟರ್‌ :ಶ್ರೀವಿದ್ಯಾ ನಟಿರಾಜನ್‌) .((2005). ಕಳಿ ಮತ್ತು. ರ್ಯಾಟ್‌ ಸ್ನೇಕ್‌. 
ಚೆನ್ನೈ :ತುಲಿಕಾ ಪಬ್ಬಿಷರ್ಸ್‌. 

5 ದೇವಿ, ಎಂ) .ಇಲ್ಲಸ್ಟೇಟಿರ್‌ :ಕನ್ಯಿಕಾ ಕನಿ) (2012).ಮೈ ಮೈ ಗರ್ಲ್‌ . ಚೆನ್ನೈ :ತುಲಿಕಾ ಪಬ್ಬಿಷರ್ಸ್‌. 
6 ರಾಜೇಂದ್ರನ್‌, ಎಸ್‌) .ಇಲ್ಲಸ್ಟೇಟಿರ್‌ :ಅರುಣ್‌ ಕೌಶಿಕ್‌) .(2006).ವಿಂಗ್ಸ್‌ ಟು ಫ್ಲೈ. ಚೆನ್ನೈ :ತುಲಿಕಾ 


8 


TISS, Hyderabad ELI Practitioner Brief 17 
ಪಬ್ಲಿಷರ್ಸ್‌. 
7 ಶ್ರೀನಿವಾಸನ್‌, ಎಂ) .ಇಲ್ಲಸ್ಟೇಟರ್‌ :ಶುಭಮ್‌ ಲಖೇರಾ) (2018).ಐ ಡಿಂಟ್‌ ಅಂಡರ್ಸಾಂಡ್‌. 
ಚೆನ್ನೈ :ತುಲಿಕಾ ಪಬ್ಬಿಷರ್ಸ್‌. 
ಈ ಎಲ್ಲಾ ಶೀರ್ಷಿಕೆಗಳು ಹಿಂದಿ, ತಮಿಳು, ಮಲಯಾಳಂ, ಕನ್ನಡ, ತೆಲುಗು, ಮರಾಠಿ, ಗುಜರಾತಿ ಮತ್ತು 
ಬಂಗಾಳಿ ಭಾಷೆಗಳಲ್ಲಿ ಲಭ್ಯವಿದೆ. 


TISS, Hyderabad ELI Practitioner Brief 17 


ಎಷ್ಟು ಸಂಖ್ಯೆಯ ಪುಸ್ತಕಗಳೊಂದಿಗೆ ತರಗತಿ ಗಂಥಾಲಯವನ್ನು ಪ್ರಾರಂಭಿಸಬೇಕಾಗಬಹುದು 
ಎಂದು ನೀವು ಯೋಚಿಸುತ್ತಿರಬಹುದು . ಇದು ಸರಿಯಾದ ಪ್ರಶ್ನೆ. ಏಕೆಂದರೆ ನಾವು ಕೆಲವೊಮ್ಮೆ 
ಸಂಪನ್ಮೂಲಗಳು ಕಡಿಮೆ ಇರುವಂತಹ, ಹೆಚ್ಚು ಸವಾಲಿನ ಸನ್ನಿವೇಶಗಳಲ್ಲಿ ಕೆಲಸ ಮಾಡುತ್ತೇವೆ. 
1: 3ರ ಅನುಪಾತದಲ್ಲಿ ಪುಸ್ತಕಗಳನ್ನು ಹೊಂದಿಸುವ ಕೆಲಸ ಮಾಡಲು ಪ್ರಯತ್ನಿಸಿ - ನಿಮ್ಮ 
ತರಗತಿಯ ಪ್ರತಿ ಮಗುವಿಗೆ ಮೂರು ಉತಮ ಪುಸ್ತಕಗಳು ದೊರಕುವಂತೆ ನೋಡಿ . ಇದು ದೊಡ್ಡ 
ಸಂಖ್ಯೆಯಂತೆ ಕಾಣಿಸಬಹುದು. ನೀವು ಕೇಳಬಹುದು, ನನ್ನ ತರಗತಿಯಲ್ಲಿ 50 ಮಕ್ಕಳಿದ್ದರೆ - 
ಪ್ರಾರಂಭಿಸಲು ನನಗೆ 150 ಪುಸ್ತಕಗಳು ಬೇಕೇ? ಆದಾಗ್ಯೂ, ನಬೀವು ಪ್ರತಿ ಮಗುವಿಗೆ ಮೂರು 
ಪುಸ್ತಕಗಳೊಂದಿಗೆ ಪ್ರಾರಂಭಿಸುವುದು ಅನಿವಾರ್ಯವಲ್ಲ; ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಮತ್ತು 
ಈ ಅನುಪಾತವನ್ನು ಮುಟ್ಟಿಲು ಪ್ರಯತ್ನಿಸಿ. 


ಒಂದು ಆಸಕ್ತಿದಾಯಕ ಬದಿಟಿಪ್ಪಣಿ: ಪಾಶ್ಚಾತ್ಯ ಸನ್ನಿವೇಶಗಳಲ್ಲಿ, ಫೌಂಟಾಸ್‌ ಮತ್ತು ಪಿನ್ನೆಲ್‌ 
(1996) ನಂತಹ ಶಿಕ್ಷಣತಜ್ಞರು ತರಗತಿಯ ಗ್ರಂಥಾಲಯಗಳಿಗಾಗಿ ಸುಮಾರು 300-600 ಪುಸಕಗಳ 
ಸಂಗ್ರಹವನ್ನು ಶಿಫಾರಸು ಮಾಡುತ್ತಾರೆ, ಇದು ಪ್ರತಿ ಶ್ರೇಣಿಯ ಹಂತ ಮತ್ತು ಪ್ರತಿಗಳ 
ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ. ಅವರ ಲೆಕ್ಕಾಚಾರದ ಪ್ರಕಾರ ಒಂದು ಶೈಕ್ಷಣಿಕ ವರ್ಷದಲ್ಲಿ 
ಮೊದಲನೇ ತರಗತಿ ವಿದ್ಯಾರ್ಥಿಗಳು ಸುಮಾರು 100-125 ಪುಸ್ತಕಗಳನ್ನು ಓದುವಂತೆ ಶಿಕ್ಷಕರು 
ನಿರೀಕ್ಲ್ಷಿಸತಕ್ಕದ್ದು ಎಂದು ಅಂದಾಜಿಸಿದ್ದಾರೆ , ಮತ್ತು ದೊಡ್ಡ ಗಾತ್ರದ ಪುಸ್ತಕಗಳನ್ನು ಓದಬಲ್ಲ 
ದೊಡ್ಡ ಮಕ್ಕಳು ವರ್ಷಕ್ಕೆ 50-75 ಪುಸ್ತಕಗಳನ್ನು ಓದಬೇಕೆಂದು ನಿರೀಕ್ಷಿಸಬಹುದು (ನ್ಯೂಮನ್‌, 
1999 ರಲ್ಲಿ ಉಲ್ಲೇಖಿಸಲಾಗಿದೆ). ಹೆಚ್ಚಿನ ಭಾರತೀಯ ತರಗತಿಗಳಲ್ಲಿ ನಾವು ಪ್ರಸ್ತುತ ಈ ರೀತಿಯ 
ನಿರೀಕ್ಷೆಗಳನ್ನು ಮಾಡಲು ಸಾಧ್ಯವಿಲ್ಲವಾದರೂ, ಲಭ್ಯವಿರುವ ಪುಸ್ತಕಗಳ ಸಂಖ್ಯೆಯನ್ನು 
ಗರಿಷ್ಠಗೊಳಿಸಲು ನಾವು ಖಂಡಿತವಾಗಿ ಪ್ರಯತ್ನಿಸಬಹುದು 


ಸಂಗ್ರಹದ ಮತ್ತೊಂದು ಪ್ರಮುಖ ಅಂಶವೆಂದರೆ ಅದರ ಗುಣಮಟ್ಟ. ಒಂದು ಉತ್ತಮ ಗ್ರಂಥಾಲಯವು 


ಕಳಪೆ ಗುಣಮಟ್ಟಿದ ಪುಸ್ತಕಗಳನ್ನು ಆಚೆಗಿಡಲು ಮತ್ತು ಉತ್ತಮ ಗುಣಮಟ್ಟದ ಪುಸ್ತಕಗಳನ್ನು 
ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಆದರೆ ಮಕ್ಕಳ ಪುಸ್ತಕಗಳಲ್ಲಿ ಕಳಪೆ ಅಥವಾ ಉತಮ ಗುಣಮಟ್ಟದ 
ಪುಸ್ತಕಗಳು ಯಾವುವು? ಈ ವಿಷಯವನ್ನು ಸುದೀರ್ಪವಾಗಿ ಚರ್ಚಿಸುವುದು” ಈ ಟಿಪ್ಪಣಿಯ ವ್ಯಾಪಿಗೆ 
ಮೀರಿದ ಚರ್ಚೆಯಾಗುತ್ತದೆ. ಸಂಕ್ಲಿಪವಾಗಿ ಹೇಳುವುದಾದರೆ, ಜನರನ್ನು ಅಥವಾ ಜನರ ಗುಂಪುಗಳನ್ನು 
ಹೊರಗಿಡುವ, ಅವರ ನಡುವೆ ತಾರತಮ್ಯವೆಸಗುವ, ಅವರನ್ನು ಸ್ವೀರಿಯೊಟೈಪ್‌ ನಂತೆ ಕಾಣುವ 
ಪುಸ್ತಕಗಳನ್ನು ದೂರವಿಡಲು ಬಯಸುತ್ತೇವೆ. ವಿದ್ಯಾರ್ಥಿಗಳ ಬೆಳವಣಿಗೆಗೆ ಸೂಕವಲ್ಲದ ಅಥವಾ 
ಚರ್ಚಿಸಲು ಅರ್ಹವಲ್ಲದ ಪುಸಕಗಳನ್ನು ಹೊರಗಿಡುತೇವೆ. ಸಾಂಸ್ಕೃತಿಕವಾಗಿ-ಅಂತರವುಳ್ಳ ಆಯ್ಕೆಗಳನ್ನು 


ಸಂಪೂರ್ಣವಾಗಿ ಹೊರಗಿಡಲು ಸಾಧ್ಯವಾಗುವುದಿಲ್ಲ , ಆದರೆ ಸಾಂಸ್ಕೃತಿಕವಾಗಿ ಅಂತರವುಳ್ಳ ಹಾಗೂ 
ಅಂತರವಿಲ್ಲದ (ಅಥವಾ ಪರಿಚಿತವಾದ) ಆಯ್ಕೆಗಳ ಸಮತೋಲನ ಸಾಧಿಸಲು ಸಾಧ್ಯವಿದೆ. ಕಥಾಹಂದರ, 
ಪಾತ್ರಗಳು, ಧೀಮ್‌ಗಳು, ಚರ್ಚಾಯೋಗ್ಯವಾದ ಪರಿಸರ ಹೊಂದಿರುವ ಪುಸ್ತಕಗಳನ್ನು ಅಥವಾ 
ಆಸಕ್ತಿದಾಯಕ ರೀತಿಯಲ್ಲಿ ಪಠ್ಯ ಮತ್ತು ವಿವರಣೆಯನ್ನು ಬಳಸುವ ಪುಸ್ತಕಗಳನ್ನು ಸೇರಿಸಲು ನಾವು 
ಪ್ರಯತ್ನಿಸುತ್ತೇವೆ. ಇದನ್ನು ಹೇಳಿದ ನಂತರ, ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಸಾಕಷ್ಟು ಉತಮ- 
ಗುಣಮಟ್ಟಿದ ಪುಸ್ತಕಗಳು ಲಭ್ಯವಿಲ್ಲದಿರಬಹುದು ಎಂದು ನಾವು ಅರ್ಥಮಾಡಿಕೂಂಡಿದ್ದೇವೆ. ನಮಗೆ 
ಪ್ರಸ್ತುತ ಇಂಗಿಷ್‌ನಲ್ಲಿ ಗರಿಷ್ಟ ಆಯ್ಕೆ ಇದೆ, ಪ್ರಮುಖ ಪ್ರಾದೇಶಿಕ ಭಾಷೆಗಳಾದ ಮರಾಠಿ, ತೆಲುಗು ಮತ್ತು 
ಒರಿಯಾಗಳಲ್ಲಿ ಕಡಿಮೆ ಇದೆ, ಮತ್ತು ಬುಡಕಟ್ಟು ಭಾಷೆಗಳಲ್ಲಿ ಸಹ ಕಡಿಮೆ ಇದೆ. 


9 See National Council of Children’s Literature’s Guide to Good Books (YEAR) for an elaborate discussion of 


the idea of quality: http://eli.tiss.edu/wp-content/uploads/2017/08/Guide-to-Good-Books-1.pdf 


1( 


TISS, Hyderabad ELI Practitioner Brief 17 


ಅಂತಹ ಸನ್ನಿವೇಶದಲ್ಲಿ, ಸಂಗ್ರಹಕ್ಕಾಗಿ ಉತ್ತಮ-ಗುಣಮಟ್ಟದ ಪುಸಕಗಳ ಬಗ್ಗೆ ಮಾತನಾಡುವುದರಲ್ಲಿ 
ಯಾವ ಅರ್ಥವಿದೆ? ಫಿಲ್ಡ್‌ ನಲ್ಲಿ ಕೆಲಸ ಮಾಡುವ ಜನರು ಈ ಸಮಸ್ಯೆಗಳನ್ನು ತಪ್ಪಿಸಲು ನಮಗೆ 
ಸಲಹೆಗಳನ್ನು ನೀಡಿದರು: 

*€  ಉನ್ನತ-ಗುಣಮಟ್ಟಿದ ಮಕ್ಕಳ ಸಾಹಿತ್ಯ ಸೀಮಿತ ಸಂಖ್ಯೆಯಲ್ಲಿದ್ದರೆ, ನಮ್ಮಲ್ಲಿ ಕನಿಷ್ಠ 
ಸ್ಟೀಕಾರಾರ್ಹ- ಗುಣಮಟ್ಟದ ಪುಸ್ತಕಗಳಿವೆ ಎಂಬುದನ್ನು ನಾವು ಖಚಿತಪಡಿಸಿಕೊಳ್ಳಬೇಕು ಆಗ 
ಮಕ್ಕಳನ್ನು ತೊಡಗಿಸಿಕೊಳ್ಳಲು ನಮ್ಮಲ್ಲಿ ಸಾಕಷ್ಟು ಪುಸಕಗಳಿರುವಂತಾಗುತದೆ. 
ಎಲ್ಲಿಯವರೆಗೆ ನೀವು ನೈತಿಕ ಬಾಧ್ಯತೆಯ  ಗೊಡವೆಯಿಲ್ಲದೇ ನಿರ್ವಹಿಸುತೀರೋ 
ಅಲ್ಲಿಯವರೆಗೂ ತೆನಾಲಿ ರಾಮ, ಪಂಚತಂತ್ರ ಅಥವಾ ಪೌರಾಣಿಕ ಕಥೆಗಳಂ೦ತಹ 
ಬುದ್ದಿವಂತಿಕೆಯ, ಹಾಸ್ಯ ಸನ್ನಿವೇಶದ ಶಪುಸಕಗಳು ನಿಮ್ಮ ಸಂಗಹದ ಒಂದು 
ಬಾಗವಾಗಬಹುದು. ನಿಮ್ಮ ಮಕ್ಕಳೊಂದಿಗೆ ಅವರು ಓದಿದ (ಅಥವಾ ನೀವು ಅವರಿಗೆ 
ಓದಿದ್ದನ್ನು) ನೈತಿಕತೆಯ ಕಥೆಯ ಬಗ್ಗೆ ಅವರು ಏನು ಯೋಚಿಸುತ್ತಾರೆ ಎಂಬುದರ ಕುರಿತು 
ಆಗಾಗ್ಗೆ ಸಂಭಾಷಣೆ ಮಾಡುವುದರಿಂದ ಮಕ್ಕಳನ್ನು ಹೆಚ್ಚು ವಿಮರ್ಶಾತ್ಮಕವಾಗಿ 
ತೊಡಗಿಸಿಕೊಳ್ಳಲು ಸಹಾಯವಾಗುತ್ತದೆ. 


*e ವೀವುಕೆಲವೇ ಆಯ್ಕೆಗಳನ್ನು ಹೊಂದಿದ್ದರೆ, ತರಗತಿಯಲ್ಲಿ ಪುಸ್ತಕಗಳನ್ನು ರಚಿಸುವ ಮೂಲಕ 
ನಿಮ್ಮ ಸಂಗ್ರಹಣೆಯನ್ನು ಹೆಚ್ಚಿಸುವ ಮಾರ್ಗಗಳ ಬಗ್ಗೆ ನೀವು ಯೋಚಿಸಬಹುದು, ಅಥವಾ 
ಕಡಿಮೆ ಆಯ್ಕೆಗಳೊಂದಿಗೆ ತೊಡಗಿಸಿಕೊಳ್ಳಲು ಸೃಜನಶೀಲ ಮಾರ್ಗಗಳನ್ನು 
ಕಂಡುಕೊಳ್ಳಬಹುದು. 

*e ಇತರ ಸ್ಮ್ನಳೀಯ ಬಾಷೆಗಳ ಪುಸ್ತಕಗಳನ್ನು ಸೇರಿಸಿಕೊಳ್ಳಬಹುದು - ಉದಾಹರಣೆಗೆ, 
ಬುಡಕಟ್ಟಿ ಭಾಷೆಯಲ್ಲಿ ಪುಸಕಗಳು ಲಭ್ಯವಿಲ್ಲದಿದ್ದರೆ ನೀವು ಪ್ರಾದೇಶಿಕ 
ಭಾಷೆಯಲ್ಲಿನ ಪುಸಕಗಳನ್ನು ಸೇರಿಸಬಹುದು ಮತ್ತು ಪ್ರಾದೇಶಿಕ ಭಾಷೆ ಕಲಿಯಲು 
ಮಕ್ಕಳಿಗೆ ಸಹಾಯ ಮಾಡಲು ಬಹುಭಾಷಾ ಪಠ್ಯಕ್ರಮವನ್ನು ಬಳಸಬಹುದು. 


ಇವು ಆದರ್ಶಮಯ ಮೇಲ್ಪಂಕಿ ಅಲ್ಲದಿರಬಹುದು, ಆದಾಗ್ಯೂ ಬಹುಭಾಷಾ ಮಕ್ಕಳ ಸಾಯಮಿತ್ಯದ 
ಪೂರ್ಣ ಪ್ರಕಟಣೆಗಾಗಿ ಕಾಯುತ್ತಿರುವ ನಮಗೆ, , ಈ ಬಗೆಯ ತಂತ್ರಗಳಿಂದ ಅಲ್ಪಸ್ವಲ್ಪ ಸಹಾಯವಾಗುತವೆ. 


ಗಾತ್ರ ಮುಖ್ಯ, ನಿಜ. ಆದರೆ ಗುಣಮಟ್ಟದ ಬೆಲೆ ತೆತ್ತು ಗಾತ್ರ ವಿಸ್ತರಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ಎಂಬುದನ್ನು ನಾವು 
ಮನಗಾಣಬೇಕು. 


ಸಮಸ್ಯೆ ಇರುವುದು ನಿಮ್ಮ ಭಾಷೆಯಲ್ಲಿ ಸಾಕಷ್ಟು ಉತ್ತಮ-ಗುಣಮಟ್ಟಿದ ಪುಸ್ತಕಗಳು 
ಇಲ್ಲವೆ೦ಂಬುದರಲ್ಲಲ್ಲ, ಬದಲಾಗಿ ನಿಮ್ಮ ಬಳಿಇನ್ನೂ ಸಾಕಷ್ಟು ಉತ್ತಮವಾದ ಸಂಗ್ರಹವಿಲ್ಲ ಅಥವಾ ನಿಮ್ಮ 
ಸಂಸ್ಥೆಯು ಸಾಕಷ್ಟು ಉತ್ತಮ ಸಂಗ್ರಹವನ್ನು ಹೊಂದಿಲ್ಲ ಎಂಬುದಾಗಿದೆ ಎಂದು ಭಾವಿಸೋಣ. ಇದಕ್ಕೆ 
ಒಂದು ಪರಿಹಾರ ಮಾರ್ಗವೆಂದರೆ ಇತರ ಶಿಕ್ಷಕರೊಂದಿಗೆ ಒಗ್ಗೂಡಿ ಒಬ್ಬರಾದ ಮೇಲೆ ಒಬ್ಬರು 
ಸರದಿಯಂತೆ ಸಂಗ್ರಹವನ್ನು ಹಂಚಿಕೊಳ್ಸವುದು. ಆರ್ಗನೈಸೇಶನ್‌ ಫಾರ್‌ ಅರ್ಲಿ ಲಿಟರಸಿ ಪ್ರಮೋಷನ್‌ 
(ಒಇಎಲ್ಲಿ) ನಂತಹ ಸಂಸ್ಥೆಗಳು ಹಲವಾರು ವರ್ಷಗಳಿಂದ ತರಗತಿಗಳಲ್ಲಿ ಪುಸಕಗಳನ್ನು 
ಬದಲಾಯಿಸಿಕೊಳ್ಳವ ಈ ವ್ಯವಸ್ಥೆಯನ್ನು ಬಳಸುತ್ತಿವೆ. 

ಪ್ರತಿ ತರಗತಿಯು ಒಮ್ಮೆಗೆ 20 ರಿಂದ 25 ಪುಸ್ತಕಗಳನ್ನು ಹೊಂದಿರುತ್ತದೆ, ಮತ್ತು ಪುಸಕಗಳ ಈ ಸಂಗ್ರಹವು 
ಪ್ರತಿ ತಿಂಗಳು ಬದಲಾಗುತ್ತಿರುತ್ತದೆ. ವರ್ಷಗಳುರುಳಿದಂತೆ ಅವರು ಏಕಲವ್ಯ , ಪರಾಗ್‌, ತುಲಿಕಾ 
ಪಬ್ಲಿಷರ್ಸ್‌ ಮತ್ತು ಪ್ರಥಮ್‌ ಬುಕ್ಸ್‌ ನ೦ತಹ ವಿವಿಧ ಪ್ರಕಾಶಕರಿಂದ 18,000 ಕ್ಕೂ ಹೆಚ್ಚು ಪುಸ್ತಕಗಳನ್ನು 
(ಪ್ರತಿ ಶೀರ್ಷಿಕೆಯ ಕನಿಷ್ಠ 40 ಪ್ರತಿಗಳೊಂದಿಗೆ) ಜೊತೆಗೆ, ಇದಕ್ಕೆಂದೇ ಆಯ್ಕೆಮಾಡಲಾದ ಪುಸಕಗಳನ್ನುಳ್ಳ 
ದೊಡ್ಡ ಕೇಂದ್ರೀಕೃತ ಗ್ರಂಥಾಲಯವನ್ನು ನಿರ್ಮಿಸಿದ್ದಾರೆ. ವಿಶ್ವ ಪುಸಕ ಮೇಳದಿಂದ'' ಜತನದಿಂದ ಆಯ್ಕೆ 
ಮಾಡಲಾದ ಪುಸ್ತಕಗಳನ್ನು ಸಹ ಇದು ಒಳಗೊಂಡಿದೆ. 


TISS, Hyderabad ELI Practitioner Brief 17 


10 See: ELI’s Practitioner Brief 7, “Children’s Writing: Creating Books in the Classroom” for more details. 


TISS, Hyderabad ELI Practitioner Brief 17 


ಸಂವಹನ 


ಒಂದು ಉತ್ತಮ ತರಗತಿ ಗಂಥಾಲಯವು ಅಷ್ಟೇನೂ ಉತ್ತಮವಲ್ಲದ ಗಂಥಾಲಯಕ್ಕಿಂತ ಹೇಗೆ ಬಿನ್ನ? 
ನಿಮ್ಮ ಬಳಿ ಎಲ್ಲ ಅಗತ್ಯ ಪುಸಕಗಳು ಮತ್ತು ಸಂಪನ್ನ್ಯೂಲಗಳಿದ್ದ್ಧೂಮಕ್ಕಳನ್ನು ಅದರತ್ತ ಸೆಳೆಯಲಾಗದಿದ್ದರೆ 


ಹಏನು ಮಾಡಬೇಕು? ನಿಮ್ಮ ತರಗತಿಯಲ್ಲಿ ಓದುವಿಕೆಗೆ ನೀವು ವಿಶೇಷ ಸಮಯವನ್ನು ನಿಗದಿಪಡಿಸಿರಲಿ 
ಅಥವಾ ಭಾಷೆ ಬೋಧನಾ ಅಥವಾ ಇತರ ಬೋಧನಾ ಸಮಯವನ್ನು ಓದುವಿಕೆಗೆ ನಿಗದಿಪಡಿಸಿರಲಿ. ಇಡೀ 


ದಿನ ಮಕ್ಕಳು ಪುಸಕಗಳೊಂದಿಗೆ ಯಾವ ಬಗೆಯ ಸಂವಹನ ಹೊಂದಿರುತ್ತಾರೆ ಎಂಬುದನ್ನು ನೀವು 
ಪರಿಗಣಿಸಬೇಕಾಗುತದೆ . 


“” ಪ್ರದರ್ಶಿತವಾದ ಆಯ್ದ ಪುಸ್ತಕಗಳನ್ನು ನೋಡಲು ನೀವು ಎಷ್ಟು ಬಾರಿ ಮಕ್ಕಳನ್ನು 
ಪ್ರೋತ್ಸಾಹಿಸುತ್ತೀರಿ? 

“” ನಿಮ್ಮ ಅನುಮತಿಯಿಲ್ಲದೆ ಮಗುವಿಗೆ ಪುಸ್ತಕಗಳನ್ನು ಸ್ಪರ್ಶಿಸಲು ನೀವು ಅನುಮತಿಸುತ್ತೀರಾ? 

“” ಭಾಷೆಯ ಅವಧಿಯಲ್ಲಿ ಒಂದು ಮಗು ನಿಯೋಜಿಸಲಾದ ಕಾರ್ಯದಿಂದ ವಿಮುಖನಾಗಿ 
ಪುಸ್ತಕವನ್ನು ನೋಡುತ್ತಿದ್ದರೆ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? 

- ಬ್ರೌಸಿಂಗ್‌ ಸಮಯವನ್ನು ಗೊತ್ತುಪಡಿಸಿದ ಸಮಯಕ್ಕೆ ನಿರ್ಬಂಧಿಸುತ್ತೀರಾ? 

- ಒಂದು ಮಗು ಪುಸ್ತಕದಿಂದ ಪುಟಿವನ್ನು ಹರಿದರೆ ಅಥವಾ ಪುಸ್ತಕದ ಮೇಲೆ ಏನಾದರೂ 
ಗೀಚಿದರೆ ನೀವು ಹೇಗೆ ಪ್ರತಿಶಿಯಿಸುತೀರಿ? 

“- ಮಗುವಿಗೆ ಪುಸಕವನ್ನು ಮನೆಗೆ ತೆಗೆದುಕೊಂಡು ಹೋಗಲು ನೀವು 
ಅಮುಮತಿಸುತ್ತೀರಾ? 

- ತರಗತಿಯಲ್ಲಿ ಪುಸ್ತಕಗಳನ್ನು ಬಳಸುವ ನಿಯಮಗಳು ಹೇಗಿರಬಹುದು? ಈ 


ನಿಯಮಗಳನ್ನು ಬಿಗದಿಪಡಿಸುವಾಗ ಮಕ್ಕಳು ಅದರ ಚರ್ಚೆಯ ಬಾಗವಾಗಬೇಕೆಂದು 


ನೀವು ಭಾವಿಸುತ್ತೀರಾ? 
“- ವಿಮ್ಮ ಮಕ್ಕಳು ಪುಸಕಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುತ್ತಾರೆಯೇ ಮತ್ತು 
ಪರಿಸರವು ಸಾಧ್ಯವಾದಷ್ಟು ಅಪಾಯಕಾರಿ ಅಲ್ಲವೆಂದು ನೀವು ಬಾವಿಸುತ್ತೀರಾ? 


ಈ ಪ್ರಶ್ನೆಗಳಿಗೆ ನೀವು ಹೇಗೆ ಉತ್ತರಿಸುತ್ತೀರಿ ಎಂಬುದು ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ತರಗತಿಯ 
ಪುಸ್ತಕಗಳೊಂದಿಗೆ ನಡೆಸುವ ಸಂವಾದದ ಸ್ವರೂಪವನ್ನು ಸೂಚಿಸುತ್ತದೆ. ನಿಯಮಗಳನ್ನು 
ನಿಗದಿಪಡಿಸುವ ಪ್ರಕ್ರಿಯೆಯು ಡೆಮಾಕುಟಿಕ್‌ ಆಗಿದ್ದಷ್ಮೂ, ಪುಸ್ತಕಗಳ ವಿಷಯದಲ್ಲಿ ಮಕ್ಕಳ ಭಯ 


ಕಡಿಮೆಯಾಗುತ್ತದೆ. ಅವರಿಗೆ ಹೆಚ್ಚು ಜವಾಬ್ದಾರಿ ನೀಡಿದಷ್ಟೂ, ಪುಸ್ತಕಗಳನ್ನು ಪಡೆಯಲು ಹೆಚ್ಚು ಸ್ವಾತಂತ್ರ್ಯ 


ನೀಡಿದಷ್ಟೂ ಆರೋಗ್ಯಕರ ಚರ್ಚೆ ಸಾಧ್ಯವಾಗುತ್ತದೆ. 


TISS, Hyderabad ELI Practitioner Brief 17 
11 For more details, visit: http://nbtindia.gov.in/nbtbook and http://nbtindia. sov.in/nbtbook/Client/InnerPage/16 
history-of-ndwbf_ndwbf 


TISS, Hyderabad ELI Practitioner Brief 17 
ನಿಮ್ಮ ತರಗತಿಯಲ್ಲಿನ ಸಂವಹನಗಳ ಗುಣಮಟ್ಟವನ್ನು ನಿರ್ಧರಿಸಲು- ಮಕ್ಕಳಿಗೆ ಪುಸ್ತಕಗಳನ್ನು 


ನಿರ್ವಹಿಸಲು ಪ್ರೋತ್ಸಾಹಿಸುವುದು - ಮತ್ತು ಕಾಲಾನಂತರದಲ್ಲಿ, ಅವುಗಳನ್ನು ಜಾಗರೂಕತೆಯಿಂದ 
ನೋಡಿಕೊಳ್ಳುವುದು ಬಹಳ ಮುಖ್ಯ. ಈಗ ನಿಮ್ಮ ವಿದ್ಯಾರ್ಥಿಗಳನ್ನು ಪುಸ್ತಕ ಸಂಗ್ರಹದೊಂದಿಗೆ ಇನ್ನೂ 


ಹೆಚ್ಚು ಆಪ್ತವಾದ ಸಂಬಂಧ ಎಏರ್ಪಡಿಸಿಕೊಳ್ಳುವಂತೆ ಮಾಡುವುದು ಹೇಗೆ ಎಂಬುದರ ಕುರಿತು ವಿವೇಚಿಸೋಣ.. ಈ 


ಮೊದಲೇ ಹೇಳಿದಂತೆ, ಪುಸ್ತಕಗಳೊಂದಿಗಿನ ಉತ್ತಮ ಗುಣಮಟ್ಟಿದ ಸಂವಾದಗಳನ್ನು ಬೆಂಬಲಿಸಲು 
ನೀವು ಬಳಸಬಹುದಾದ ಚಟುವಟಿಕೆಗಳ ಬಗ್ಗೆ EL]ನಲ್ಲಿ ಒಂದು ಟಿಪ್ಪಣಿಯಿದೆಅಲ್ಲದೆ, ಭಾರತೀಯ ತರಗತಿ 


ಹೋಣೆಗಳಲ್ಲನ ಸಮಗ) ಸಾಕ್ಷರತಾ ಮಾದರಿಯ(ಕಾಂಪ್ರಹೆಬಯ್ಸಿವ್‌ ಲಿಟರರಿ ಇನ್‌ಸ್ತ್ರ್ಯಕನ್‌ ಮಾಡೆಲ್‌ ಇನ್‌ 
ಅಂಡಿಯನ್‌ ಕ್ಲಾಸ್‌ರೂಮ್ಸಾ ಕುರಿತು ನಮ್ಮ ಟಿಪ್ಪಣಿಯನ್ನು ನೀವು ಓದಬೇಕೆಂದು ನಾವು ಶಿಫಾರಸು 


ಮಾಡುತೇವೆ, ಈ ಲೇಖನದಲ್ಲಿ ನಾವು ದೈನಂದಿನ ಭಾಷೆ ಮತ್ತು ಸಾಕ್ಷರತೆಯ ಬೋಧನೆಗೆ ,90 ನಿಮಿಷಗಳ 
ಸಮಯವನ್ನು ಪರಿಣಾಮಕಾರಿಯಾಗಿ ಬಳಸಬಹುದು ಎಂಬ ವಿಚಾರಗಳನ್ನು ಸೂಚಿಸುತ್ತೇವೆ . 


ತರಗತಿಯಲ್ಲಿ ಸಮಗ್ರ ಸಾಕ್ಷರತೆಯನ್ನು ಬೆಂಬಲಿಸುವಲ್ಲಿ ತರಗತಿಯ ಗ್ರಂಥಾಲಯವು ಅಮೂಲ್ಯವಾದ 
ಸಂಪನ್ನೂಲವಾಗಿದೆ .ಬನೀವು ನಿಮ್ಮ ಸಂಗಹದಿಂದ ಸೂಕ ಪುಸ್ತಕಗಳನ್ನು ಪ್ರತಿದಿನ 30 ನಿಮಿಷಗಳ ಕಾಲ 
ಓದುವ ಸ್ನಾಟ್‌ಗೆ ಮೀಸಲಿಡ ಬಹುದಾದರೆ, ಅದರಿಂದಅರ್ಥ ಗ್ರಹಿಕೆ, ಮೌಖಿಕ ಭಾಷೆಯ ಅಬಿವೃದ್ಧಿ, 


ಶಬ್ಗತೋಶ ಅಭಿವೃದ್ಧಿ, ಸಾಹಿತ್ಯಪ್ರೀತಿ, ವಿಮರ್ಶಾತಕ ಓದುವಿಕೆ ಮತ್ತು ಬರವಣೆಗೆಗೆ 
ಸಹಾಯವಾಗುತ್ತದೆ. ಜೊತೆಗೂಡಿ ಓದುವುದು, ಮಾರ್ಗದರ್ಶನದೊಂದಿಗೆ ಓದುವುದು, ಸ್ವತಂತ್ರವಾಗಿ 
ಓದುವುದು ಮುಂತಾದ ಚಟುವಟಿಕೆಗಳಿಗೆ ಸಹ ನೀವು ಪುಸ್ತಕಗಳನ್ನು ಬಳಸಬಹುದು. 


ತರಗತಿ ಗ್ರಂಥಾಲಯದ ನಿರ್ವಹಣಾ ತಂತ್ರ (ಲಾಜಿಸ್ಟಿಕ್ಸ್‌) 

ಸ್ಥಳ: ತರಗತಿಯಲ್ಲಿ ಗಂಥಾಲಯವನ್ನು ಸ್ಥಾಪಿಸಲು ತರಗತಿಯೊಳಗೆ ಯೋಗ್ಯವಾದ ಸ್ಥಳವನ್ನು 
ಹೊಂದಿರಬೇಕಾದುದು ಅತ್ಯಗತ್ಯ. ಮಕ್ಕಳಿಗೆ ಒಳ್ಳೆಯ ಗಾಳಿ ಬೆಳಕಿರುವ ಒಂದು ಪ್ರಶಸ್ತವಾದ ಸ್ಥಳ ಬೇಕು. 
ಆದರೆ ನಿಮ್ಮ ತರಗತಿಯಲ್ಲಿ ಸ್ಥಳವೇ ಒಂದು ಐಷಾರಾಮಿ ಸಂಗತಿಯಾಗಿದ್ದು ಪುಸಕಗಳಿಗಾಗಿ ಒಂದು 
ಮೂಲೆಯನ್ನು ಮೀಸಲಿಡಲು ನಿಮಗೆ ಸಾಧ್ಯವಾಗದಿದ್ದರೆ ಏನು ಮಾಡುವುದು ? 


ಅಚ್ಚುಕಟ್ಟಾದ ಓದುವ ಸ್ಥಳವನ್ನು ಮಾಡಲು ಹಲವು ಮಾರ್ಗಗಳಿವೆ. 


© ಬುಡಕಟ್ಟು ಜನಾಂಗದ ಜೊತೆ ಮಹಾರಾಷ್ಟ್ರದಲ್ಲಿ ಸಂಪನ್ಮೂಲಗಳ ಕೊರತೆಯುಳ್ಳ 
ತರಗತಿಗಳಿಗಾಗಿ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವ ಕ್ವಾಲಿಟಿ ಎಜುಕೇಶನ್‌ ಸಪೋರ್ಟ್‌ 
ಟ್ರಿಸ್ಟ್‌ (QUEST), ಒಂದು ಮೂಲೆಯಲ್ಲಿ ಇರಿಸಬಹುದಾದ ಪುಸಕ್‌ ಪೆಟಿಸ್‌, ಪುಸಕಗಳಿಂದ 


ತುಂಬಿದ ಸಣ್ಣ ಲೋಹದ ಪೆಟ್ಟಿಗೆಗಳನ್ನು ಹೊಂದಿದೆ. 


*e ಪುಸಕಗಳ ಶೀರ್ಷಿಕೆಗಳು ಅಥವಾ ಮುಖಪುಟಿಗಳು ಗೋಚರಿಸುವಂತೆನೀವು ಸಣ್ಣ 
ಮರದ ಪೆಟ್ಟಿಗೆ ಅಥವಾ ಸಾಮಾನ್ಯ ಪೆಟ್ಟಿಗೆಯನ್ನು ಇರಿಸಿಕೊಳ್ಳಬಹುದು . ವಿಭಿನ್ನ 
ಓದುವ ಹಂತಗಳಿಗಾಗಿ ವೀವು ಹಷೆಟ್ಟಿಗೆಯೊಳಗೆ ವಿವಿಧ ವಿಭಾಗಗಳನ್ನು 


ರಚಿಸಿಕೊಳ್ಳಬಹುದು (ಚಿತ್ರ 4 ಎ ನೋಡಿ). 


*e ಪರ್ಯಾಯವಾಗಿ, ನೀವು ನೆಲದ ಮೇಲೆ ಚಾಪೆಯನ್ನು ಹಾಸಬಹುದು, ಪುಸ್ತಕಗಳನ್ನು 
ಹರಡಬಹುದು ಮತ್ತು ಪ್ರತಿದಿನ ಸ್ವಲ್ಪ ಸಮಯದವರೆಗೆ ಮಕ್ಕಳಿಗೆ ಪುಸ್ತಕಗಳನ್ನು 
ಓದಲು ಅಥವಾ ಪುಸಕಗಳ ಮೇಲೆ ಕಣ್ಣಾಡಿಸು ಮಾಡಲು ಅನುಮತಿಸಬಹುದು. 


*e ಮಕ್ಕಳು ಹಗಲಿನ ಯಾವುದೇ ಸಮಯದಲ್ಲಿ ಪುಸಕಗಳನ್ನು ಓದಬೇಕೆಂದು ನೀವು 
ಬಯಸಿದರೆ, ಗೋಡೆಯ ಮೇಲೆ ಬಲವಾದ ತಂತಿಗಳನ್ನು ಕಟ್ಟಿಕೊಳ್ಳಿ ಮತ್ತು 
ಪುಸಕಗಳನ್ನು ನೇತು ಹಾಕಿ. ಇದರಿಂದ ಪ್ರತಿ ಮಗುವೂ ಅವುಗಳನ್ನು ತೆಗೆದುಕೊಂಡು 


ಓದಬಹುದು. 
1" 


TISS, Hyderabad ELI Practitioner Brief 17 


ELI’s Brief Number 12: Comprehensive Literacy Instruction Model in 
Indian Classrooms can be accessed here: http://eli.tiss.edu/wp- 
content/uploads/2017/08/Comprehensive Literacy Practitioner Brief 12 PDF.pdf 


1f 


TISS, Hyderabad ELI Practitioner Brief 17 


ಪುಸ್ತಕಗಳನ್ನು ಜೋಡಿಸಲು ನೀವು ಗೋಡೆ ರ್ಯಾಕ್‌ ಅನ್ನು ಹೊಂದಿರಬಹುದು. ಆದರೆ 
ರ್ಯಾಕ್‌ ನ ಅತಿ ಎತ್ತರದ ಸ್ಥಳವೂ ಮಕ್ಕಳ ಕೈಗಟಿಕುವಂತಿದೆ ಎಂಬುದನ್ನು 
ಖಚಿತಪಡಿಸಿಕೊಳ್ಳಿ (ಚಿತ್ರ 4 ಬಿ). 


ಚಿತ್ರ: 4 ಎ & ಬಿ ಕಿಷ್ಠಿಂಧಮಯವಾದ .ತರಗತಿ ಕೋಣೆಗಳಲ್ಲಿ, ನೀವು ಪೆಟ್ಟಿಗೆಗಳು, ಮರದ 


ಪೆಟ್ಟಿಗೆಗಳನ್ನು ಬಳಸಬಹುದು ಮತ್ತು ಪುಸ್ತಕಗಳನ್ನು ನೇತುಹಾಕಬಹುದಾದ ತಂತಿಗಳು ಮತ್ತು 
ಗೋಡೆಯ ರ್ಯಾಕ್‌ಗಳನ್ನು ಬಳಸಿ ಗ್ರಂಥಾಲಯಗಳನ್ನು ರಚಿಸಬಹುದು .ಜಿತ್ರಗಳು ಕೃಪೆ: 
ಮೃದುಲಾ ಕೋಶಿ, ಟಿಸಿಎಲ್ಪಿ; ರುಚಿ ಧೋನಾ, ಲೆಟ್ಸ್‌ ಓಪನ್‌ ದಿ ಬುಕ್‌. 


ಸ್ಥಳದ ನಿರ್ಬಂಧವಿಲ್ಲದಿದ್ದರೆ, ನೀವು ಪುಸ್ತಕ ಪ್ರದರ್ಶನ ಮಾಡಬಹುದು) ಚಿತ್ರ 5 ನೋಡಿ ( 
ಪುಸ್ತಕ ಪ್ರದರ್ಶನಗಳು ಮಕ್ಕಳ ಸಂಗ್ರಹವನ್ನು ತಿಳಿದುಕೊಳ್ಳಲು ಅನುವು ಮಾಡಿಕೂಡುತದೆ . 
ಮಕ್ಕಳು ಮಾಡಿದ ಕೆಲಸಗಳನ್ನು ಪ್ರದರ್ಶಿಸಬಹುದು .ನೀವು ಆಸಕ್ತಿದಾಯಕ ವಿಷಯವನ್ನು 
ವಿಷಯಾಧಾರಿತವಾಗಿ ಪ್ರದರ್ಶಿಸಬಹುದು - ಒಂದು ನಿರ್ದಿಷ್ಟ ಥೀಮ್‌ ಅನ್ನು ಆಧರಿಸಿ 
ಜಾಗರೂಕತೆಯಿಂದ ಆಯ್ಕೆಮಾಡಿದ ಪುಸ್ತಕಗಳು ಮತ್ತು ಥೀಮ್‌ ಅನ್ನು ಪ್ರತಿನಿಧಿಸುವ 
ವಸ್ತುಗಳೊಂದಿಗೆ ಜಾಗವನ್ನು ಅಲಂಕರಿಸಬಹುದು. 


ಚಿತ್ರ 5. ಮಳೆ) ಎಡ (ಮತ್ತು ರಾತಿ) ಬಲ (ನಂತಹ ವಿಷಯಗಳ ಮೇಲಿನ ಪ್ರದರ್ಶನ ಚಿತ್ರಕೃಪೆ: 
ಬುಕ್‌ ವರ್ಮ್‌ ಲೈಬ್ರರಿ, ಗೋವಾ 


10 


TISS, Hyderabad ELI Practitioner Brief 17 
ನಿಮಗೆ ಮಳೆಯ ಅಥವಾ ನೀರಿನ ಧೀಮ್‌ ಬೇಕಿದ್ದರೆ, ಈ ಥೀಮ್‌ ಇರುವ ಅಥವಾ ಈ ಧೀಮ್‌ಗೆ 


ಪೋಷಕವಾಗಿರುವ ನಿಮ್ಮ ಸಂಗ್ರಹಗಳಲ್ಲಿನ ಎಲ್ಲಾ ಪುಸ್ತಕಗಳನ್ನು ಹೊರತೆಗೆಯಬಹುದು. 


ಸಮುದ್ರ ಜಿಪ್ಸುಗಳು, ಬೆಣಚುಕಲ್ಲುಗಳು, ಮರಳು ಅಥವಾ ವೀರು ಹರಿಯುವುದಕ್ಕೆ ನೀಲಿ 
ಅಧವಾ ಹಸಿರು ಬಣ್ಣದಲ್ಲಿನ ಉಡುಪುಗಳನ್ನು ಬಳಸಿ ವೀವು ಪ್ರದರ್ಶನವನ್ನು 
ಅಲಂಕರಿಸಬಹುದು .ಬಿಮ್ಮ ತರಗತಿ ವಿಶಾಲವಾದಜಾಗವನ್ನು ಮತ್ತು ದೊಡ್ಡ ಪುಸ್ತಕಗಳ 
ಸಂಗ್ರಹವನ್ನು ಹೊಂದಿದ್ದರೆ, ನೀವು ಆಗಾಗ್ಗೆ ಪ್ರದರ್ಶನಗಳನ್ನು ಬದಲಾಯಿಸಬಹುದು. 
ಸಾಕ್ಷರತೆ, ಭಾಷೆ ಮತ್ತು ಪಠ್ಯಕ್ರಮದ ತರಗತಿಗಳ ಭಾಗವಾಗಿಮಕ್ಕಳು ಮುಖ್ಯವಾಗಿ ಕಥೆಗಳನ್ನು 


ಅನ್ನೇಷಿಸುವುದರಿಂದ ಅವರಿಗೆ ಇದು ಮೋಜಿನ ಕಲಿಕೆಯ ಅನುಭವವಾಗಬಹುದು. 
ಸಂಗ್ರಹವನ್ನು ಆಯೋಜಿಸುವುದು 


ಪ್ರವೇಶಸಂಖ್ರೆ ನೀಡಿಕೆ .ನಿಮ್ಮ ಸಂಗ್ರಹದ ಪುಸಕಗಳು ಮತ್ತಓದುವ ಸಾಮಗ್ರಿ ಗಳ 


ದಾಖಲೆಯನ್ನು ಇಡುವುದು ಒಳ್ಳೆಯದು .ನಿಮ್ಮ ಲೈಬ್ರರಿಯಲ್ಲಿನ ಪುಸ್ತಕಗಳನ್ನು ಪಟ್ಟಿ 
ಮಾಡಲು ಪ್ರವೇಶ ರಿಜಿಸ್ಟರ್‌ ಸಹಾಯ ಮಾಡುತ್ತದೆ .ನಿಮ್ಮ ಸಂಗ್ರಹಕ್ಕೆ ಹೊಸ ಪುಸ್ತಕಗಳನ್ನು 
ಸೇರಿಸುವಾಗ ನೀವು ರಿಜಿಸ್ಟರ್‌ ಅನ್ನು ನವೀಕರಿಸುತ್ತಿರಬಹುದು .ಯಾವುದೇ ಸಮಯದಲ್ಲಿ, 
ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ನೀಡುವಾಗ, ಮಗುವಿನ ಹೆಸರಿನ ಮುಂದೆ ರಿಜಿಸ್ಟರ್‌ನಲ್ಲಿ 


ನಮೂದುಗಳನ್ನು ಮಾಡಲು ಅನುಕೂಲಕರವಾಗಿರುತ್ತದೆ. (ಇದರ ಕುರಿತು ಮುಂದೆ 
ಎವಿವರಿಸಲಾಗುವುದು). .ಎರವಲು ಕಾರ್ಡ್‌ಗಳನ್ನು 13ಸಾಕ್ಷರತಾ ಚಟುವಟಿಕೆಯಾಗಿ 
ಪರಿಚಯಿಸಲು ಬೀವುಬಯಸಿದಲ್ಲಿ ಪ್ರವೇಶ ಸಂಖ್ಯೆ ನೀಡಿಕೆ ಸೂಕ್ತವಾದುದು. 


ಸಂಗ್ರಹದಲ್ಲಿರುವ ಪ್ರತಿಯೊಂದು ಪುಸ್ತಕದ ವಿವರಗಳನ್ನು ಭರ್ತಿ ಮಾಡಿ .ನಿಮ್ಮಲ್ಲಿರುವ 
ಮೊದಲ ಪುಸ್ತಕವನ್ನು ನೀವು" 1 ಎಂದು ನಮೂದಿಸಬಹುದು, ಅದರ ನಂತರ ಶೀರ್ಷಿಕೆ, 
ಲೇಖಕ ಮತ್ತು ಪ್ರಕಾಶಕ ಇತರ ವಿವರಗಳನ್ನು ನಮೂದಿಸಬಹುದು. ನೀವು ನೀಡುವ ಪುಸ್ತಕದ 
ಸಂಖ್ಯೆ ಅದರ ಪ್ರವೇಶ ಸಂಖ್ಯೆಯಾಗಿರುತ್ತದೆ . ಪ್ರತಿ ಪುಸಕಕ್ಕ ಪ್ರವೇಶ ಸಂಖ್ಯೆಯನ್ನು 
ನಮೂದಿಸಿ ಮತ್ತು ನೀವು ಶಾಲೆಯ ಸ್ವಾಂಪ್‌ ಹೊಂದಿದ್ದರೆ, ಪುಸ್ತಕದ ಒಂದು ಬದಿಯಲ್ಲಿ 
ಮತ್ತು ಪುಸ್ತಕದ ಒಳಗೆ ಒಂದೆರಡು ಸ್ಥಳಗಳಲ್ಲಿ ಸ್ವಾಂಪ್‌ ಗುರುತು ಮಾಡಿ) ಪಠ್ಯದ ಮೇಲೆ 
ಅಥವಾ ಚಿತ್ರಗಳ ಮೇಲೆ ಸ್ಮ್ಯಾ೦ಪ್‌ ಹಾಕದೆ ಪುಟಿದ ಒಂದು ಮೂಲೆಯಲ್ಲಿ ಹಾಕಬೇಕು .( 
ನಿಮ್ಮ ಸಂಗ್ರಹದಲ್ಲಿರುವ ಉಳಿದ ಪುಸಕಗಳಿಗೂಹೀಗೆಯೇ ಮಾಡಿ 


ವರ್ಗೀಕರಣದ ವ್ಯವಸ್ಥೆ ಓದುವ ಮಟ್ಟಿ ಮತ್ತು ಪ್ರಕಾರದ ಆಧಾರದ ಮೇಲೆ ಸರಳ 
ವರ್ಗೀಕರಣ ವ್ಯವಸ್ಥೆಯನ್ನು ಮಾಡಲು ನಾವು ಶಿಫಾರಸು ಮಾಡುತ್ತೇವೆ. 


ಓದುವ ಮಟ್ಟಿ ಕಥೆ ಪುಸ್ತಕಗಳನ್ನು ವ್ಯವಸ್ಥಿತಗೊಳಿಸಲು ಒಂದು ಸರಳ ಮಾರ್ಗವೆಂದರೆ 
ವಿಭಿನ್ನ ಓದುವ ಹಂತಗಳಿಗೆ ವಿಬಿನ್ನ ಬಣ್ಣಗಳ ಲೇಬಲ್‌ಗಳನ್ನು ಮಾಡುವುದು. 


° ಕೆ೦ಪು. ಇದು ಈಗಷ್ಟೇ ಓದುವುದನ್ನು ಕಲಿಯುತ್ತಿರುವ ಉದಯೋನ್ನುಖ ಮತ್ತು ಆರಂಭಿಕ 


ಓದುಗರಿಗಾಗಿ. ಪದರಹಿತ ಚಿತ್ರ ಪುಸ್ತಕಗಳು, ಮತ್ತು ಚಿತ್ರವನ್ನು ಲೇಬಲ್‌ ಮಾಡುವ 
ಪದಗಳು ಅಥವಾ ಸರಳ ಪುನರಾವರ್ತಿತ ಪದಗಳೊಂದಿಗಿನ ಚಿತ್ರ ಪುಸಕಗಳ ಹಿಂಬದಿಯಲ್ಲಿ 
ಕಂಪು ಸ್ಥಿಕ್ಕರ್‌ಗಳನ್ನು ಹಚ್ಚಬಹುದು. 

* ಹಳದಿ. ಚಿತ್ರಗಳ ನೆರವಿನಿಂದಲೋ ಅಥವಾ ಚಿತ್ರಗಳ ನೆರವಿಲ್ಲದೆಯೋ ಸರಳ ಪದಗಳನ್ನು ಗುರುತಿಸಬಲ್ಲ, 
ಅಂತಹ ಪದಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಓದಿನಲ್ಲಿ ಮೊದಲ ಹೆಜ್ಜೆ ಇರಿಸಿದ ಓದುಗರಿಗೆ. ಸರಳ 


ವಾಕ್ಯಗಳನ್ನು ಹೊಂದಿರುವ ಚಿತ್ರ ಪುಸ್ತಕಗಳನ್ನು, ಒಂದು ಅಥವಾ ಎರಡು ಸಾಲುಗಳು 
ಅಧವಾ ಪುಟಿದಲ್ಲಿ ಕೆಲವೇ ವಾಕ್ಯಗಳನ್ನು ಹೊಂದಿರುವ ಪುಸ್ತಕವನ್ನು ಈ ಹಂತಕ್ಕೆ 
ಇರಿಸಬಹುದು. 


11 


TISS, Hyderabad ELI Practitioner Brief 17 
131 Refer to ELI’s Practitioner Brief 3, “Promoting Language and Literacy Development through School 
Libraries” to understand how you could make and use borrowing cards. 


12 


TISS, Hyderabad ELI Practitioner Brief 17 


ನೀಲಿ. ದೀರ್ಷ ವಾಕ್ಯಗಳನ್ನು ಆರಾಮವಾಗಿ ಓದುವರಿಗೆ ಮತ್ತು ಪಠ್ಯವು ಏನನ್ನು 


ತಿಳಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳವಂತಹ ಓದುಗರಿಗೆ ಇದು 
ಸೂಕವಾಗಿದೆ. ಜಿತ್ರಗಳಿರುವ ಅಥವಾ ಇಲ್ಲದಿರುವಂತಹ ದೀರ್ಷ್ಹ ಪುಸ್ತಕಗಳನ್ನು 
ಇಲ್ಲಿ ವರ್ಗೀಕರಿಸಬಹುದು. 


ಪ್ರಕಾರಗಳು. ಒಂದು ಸಾಮಾನ್ಯ ತರಗತಿಯ ಗ್ರಂಥಾಲಯವು ಈ ರೀತಿಯ ಪುಸ್ತಕಗಳನ್ನು 
ಹೊಂದಿರಬೇಕು: 


ಉಲ್ಲೇಖ ಪುಸ್ತಕಗಳು. ಎನ್‌ಸೈಕ್ಲ್ನೋಪವೀಡಿಯಾಗಳು, ನಿಘಂಟುಗಳು ಮತ್ತು 
ಅಟ್ನೇಸ್‌ಗಳಂತಹ ಉಲ್ಲೇಖಿಸಬಹುದಾದಂತಹ ಪುಸ್ತಕಗಳು ಆದರೆ ಎರವಲು 
ಪಡೆಯಲಾಗದ ಪುಸ್ತಕಗಳು ಇವು. 

ಮಾಹಿತಿ ಪುಸ್ತಕಗಳು ಇವು ಜನರು, ಸ್ಥಳಗಳು ಮತ್ತು ವಸ್ತುಗಳ ಕುರಿತಾದ 
ಪುಸ್ತಕಗಳಾಗಿವೆ (ಬೇರ್ಡ್‌, 2012). ಎಲ್ಲಾ ಕಾಲ್ಪನಿಕವಲ್ಲದ ಪುಸಕಗಳು ಮತ್ತು 
ಪಠ್ಯಪುಸ್ತಕಗಳು ಇಲ್ಲಿ ಸೇರಿವೆ. ನೀವು ಕಾಲ್ಪನಿಕವಲ್ಲದ ಪುಸ್ತಕಗಳನ್ನು ಜೀವನಚರಿತ್ರೆ / 
ಆತ್ಮಚರಿತ್ರೆ, ವಿಜ್ಞಾನ, ಸಾಮಾಜಿಕ ವಿಜ್ಞಾನ / ಪರಿಸರ ವಿಜ್ಞಾನ, ಗಣಿತ, ಪ್ರವಾಸ 
ಕಥೆಗಳು, ಪಾಕವಿಧಾನ ಪುಸ್ತಕಗಳು ಮತ್ತು ಮುಂತಾದವುಗಳಾಗಿ 
ವರ್ಗೀಕರಿಸಬಹುದು. 

ಕಾಲ್ಪಬಿಕ ಪುಸ್ತಕಗಳು .ಮಾತಿಲ್ಲದ ಚಿತ್ರ ಪುಸ್ತಕಗಳಿಂದ ಹಿಡಿದು ಚಿತ್ರ ಪುಸ್ತಕಗಳು 
ಮತ್ತು ಅಧ್ಯಾಯಗಳುಳ್ಳ ಪುಸಕಗಳವರೆಗಿನ ಎಲ್ಲವು ಕಥಾ ಪುಸಕಗಳಾಗಿವೆ .ನಿಮ್ಮ 
ಸಂಗಹ ಎಷ್ಟು ದೊಡ್ಡದಾಗಿದೆ ಎಂಬುದರ ಆಧಾರದ ಮೇಲೆ, ಮೀವು 
ಕಾದಂಬರಿಯನ್ನು ಚಿತ್ರ ಪುಸ್ತಕ, ಅಧ್ಯಾಯ ಪುಸ್ತಕಗಳು ಮತ್ತು ಮುಂತಾದವುಗಳಾಗಿ 
ವರ್ಗೀಕರಿಸಬಹುದು. 


ಕಾವ್ಯ; ಈ ಪ್ರಕಾರದ ಅಡಿಯಲ್ಲಿ ಪಾಸಪದ್ಯಗಳು, ಕವನಗಳು ಮತ್ತು 
ಮುಂತಾದವುಗಳನ್ನು ಇರಿಸಬಹುದು. 

ಪತ್ರಿಕೆಗಳು, ನಿಯತಕಾಲಿಕೆಗಳು, ನಕ್ಕೆಗಳು, ಪೋಸ್ಟರ್‌ಗಳು, ಆಡಿಯೊ-ದೃಶ್ಯ ವಸ್ತುಗಳು 
ಮತ್ತು ಮುಂತಾದವುಗಳನ್ನು ಸ್ಕಾಕ್‌ನ ಭಾಗವಾಗಿ ಇಡಬಹುದು (ಬೀವು ಇವುಗಳಿಗೆ 
ಸಂಪನ್ನೂಲಗಳನ್ನು ಹೊಂಷ"ದಿದ್ಮದೆ). 


13 


TISS, Hyderabad ELI Practitioner Brief 17 


ಗ್ರಂಥಾಲಯವನ್ನು ಯಾರು ನಿರ್ವಹಿಸುತ್ತಾರೆ? 


ತರಗತಿಯ ಗ್ರಂಥಾಲಯದ ಮಾಲೀಕತ್ವ ಮತ್ತು ಜವಾಬ್ದಾರಿಯನ್ನು ಯಾರು 
ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಪರಿಗಣಿಸುವುದು ಮುಖ್ಯ .ಇದು ಪ್ರಾಥಮಿಕ ತರಗತಿ 

ಶಿಕ್ಷಕರೇ, ಮಕ್ಕಳೇ? ನಿಮ್ಮ ಮಕ್ಕಳ ಪೋಷಕರು ಈ ಹೊಣೆಗಾರಿಕೆಯನ್ನು ನಿಭಾಯಿಸಬಲ್ಲರೇ? 
ನಿಮ್ಮ ವಿಶೇಷ ತರಗತಿ ಗ್ರಂಥಾಲಯದ ವಿಷಯದಲ್ಲಿ ಶಾಲೆಗೆ ಯಾವುದಾದರೂ 
ಪಾತ್ರವಿದೆಯೇ? ನಿಮ್ಮ ತರಗತಿಯ ಗ್ರಂಥಾಲಯದ ಒಟ್ಟಾರೆ ನಿರ್ವಹಣೆ, ಹೊಣೆಗಾರಿಕೆ ಮತ್ತು 
ಸಹಾಯ ಯಾರಿಂದ ಸಿಗಬಹುದೆಂದು ಮಬೀವು ಭಾವಿಸುತ್ತೀರಿ? ಪ್ರಾಥಮಿಕ ತರಗತಿಯ 
ಗ್ರಂಥಾಲಯವನ್ನು ಸ್ಥಾಪಿಸುವುದನ್ನು ನಾವು ಪರಿಗಣಿಸುತ್ತಿರುವುದರಿಂದ, ತನ್ನ ವಿದ್ಯಾರ್ಥಿಗಳ 
ಅಗತ್ಯತೆಗಳನ್ನು - ವಿಭಿನ್ನ ಓದುವ ಹಂತಗಳು, ಅವರ ಆಸಕ್ತಿಗಳು, ಅವರ ಭಾಷಾ ಕಲಿಕೆಯ 
ಅಗತ್ಯಗಳು - . ಅರ್ಥಮಾಡಿಕೊಳ್ಳುವ ಶಿಕ್ಷಕರ ಮೇಲೆ ಜವಾಬ್ದಾರಿ ಹೆಚ್ಚಾಗಿರುತ್ತದೆಆದ್ದರಿಂದ 
ತರಗತಿಯ ಗ್ರಂಥಾಲಯವನ್ನು ನಿರ್ವಹಿಸುವ ಸಾಮೂಹಿಕ ಜವಾಬ್ದಾರಿಯನ್ನು 
ತೆಗೆದುಕೊಂಡು ಬೀವು ಮಕ್ಕಳಿಗೆ ಸಹಾಯ ಮಾಡು ವಂತವರನ್ನು ನಿರೀಕ್ಷಿಸುವುದು ಅತ್ಯಗತ್ಯ. 


ನೀವು ಬಯಸಿದಲ್ಲಿ, ತರಗತಿ ಗ್ರಂಥಾಲಯ ಮತ್ತು ಸಂಗ್ರಹಣೆಯ ಮತ್ತು ನಿರ್ವಹಣೆಗೆ ಸಹಾಯ 
ಮಾಡಲು ಮಕ್ಕಳು ಸರದಿ ಪ್ರಕಾರ ಗ್ರಂಥಾಲಯದ ಪ್ರತಿನಿಧಿಗಳಾಗಬಹುದು .ಪುಸ್ತಕಗಳನ್ನು 


ನೋಡಿಕೊಳ್ಳವುದನ್ನು ಮಕ್ಕಳಿಗೆ ಕಲಿಸಬೇಕು - ಅವುಗಳನ್ನು ಉತಮ ಸ್ಥಿತಿಯಲ್ಲಿಡುವುದು, 
ಹರಿದ ಪುಸ್ತಕಗಳನ್ನು ಸರಿಪಡಿಸುವುದು ಮತ್ತು ನೀವು ಸಾಮೂಹಿಕವಾಗಿ ರಚಿಸಿದ ನಿಯಮಗಳ 
ಪ್ರಕಾರ ಅವುಗಳನ್ನು ಬಳಸುವುದು ಮತ್ತು ಬದಲಾಯಿಸುವುದು ಮುಂತಾದವು . ಪುಸ್ತಕಗಳ 
ಮೇಲಿನ ನಿಮ್ಮ ಪ್ರೀತಿ ಮತ್ತು ನೀವು ಪ್ರೀತಿಸುವ ವಸುಗಳನ್ನು ಹೇಗೆ ಜೋಪಾನ ಮಾಡುತ್ತೀರಿ 
ಎಂದು ಬೀವು ಅವರೊಂದಿಗೆ ಮಾತನಾಡಬಹುದು .ನಿಮ್ಮ ಪುಸ್ತಕಗಳ ಸಂಗಹದ ಬಗ್ಗೆ ಹೇಗೆ 
ಕಾಳಜಿ ವಹಿಸುತೀರಿ ಎಂಬುದನ್ನು ಅವರಿಗೆ ತೋರಿಸಿ, ಮತ್ತು ಕಾಲಾನಂತರದಲ್ಲಿ ಅವರು 
ಅಮಸರಿಸುವ ಸಾಧ್ಯತೆಯಿದೆ. 


ಚಿತ್ರ 6. ಮಕ್ಕಳು ತಮ್ಮ ತರಗತಿ ಗ್ರಂಥಾಲಯದಲ್ಲಿ ಪುಸಕಗಳನ್ನು ವೀಕ್ಲಿಸುತಿದ್ದಾರೆ ಚಿತಕೃಪೆ: 


ರುಚಿ ಧೋನಾ, ಪುಸ್ತಕವನ್ನು ತೆರೆಯೋಣ. 
14 


TISS, Hyderabad ELI Practitioner Brief 17 


ಪುಸ್ತಕಗಳನ್ನು ಕೊಡುವುದು: ತರಗತಿಯ ಗುಂಥಾಲಯದಲ್ಲಿ ಬಹಳ ಸೀಮಿತ ಸಂಗ್ರಹವನ್ನು 
ಹೊಂದಿರುವ ಪ್ರಾಥಮಿಕ ತರಗತಿಯ ಶಿಕಕರಾಗಿ ನೀವು ತೆಗೆದುಕೊಳ್ಳಬೇಕಾದ ಅತ್ಯಂತ 
ಸವಾಲಿನ ನಿರ್ಧಾರಗಳಲ್ಲಿ ಇದು ಒಂದು .ಅನೇಕ ಶಿಕ್ಷಕರು ತಮ್ಮ ಅಮೂಲ್ಯ ಪುಸ್ತಕಗಳನ್ನು 

ಮಕ್ಕಳುಮನೆಗೆ ತೆಗೆದುಕೊಂಡು ಹೋಗಲು ಅನುಮತಿ ನೀಡಲು ಹಿಂದೆ ಮುಂದೆ 


ನೋಡಬಹುದು .ಅವರು ಅವರನ್ನು ಹಿಂದಿರುಗಿಸುತ್ತಾರೆಯೇ? ಅವರು ಅವುಗಳನ್ನು 
ಎಚ್ಚರಿಕೆಯಿಂದ ನೋಡಿಕೊಳ್ಳತ್ತಾರೆಯೇ? ಮೊದಲೇ ಹೇಳಿದಂತೆ, ಸಂಗ್ರಹದ ಸಾಮೂಹಿಕ 
ಜವಾಬ್ಮಾರಿಯನ್ನು ತೆಗೆದುಕೊಳ್ಳುವುದು ಮತ್ತು ಪುಸ್ತಕಗಳನ್ನು ಉತಮ ಸ್ಥಿತಿಯಲ್ಲಿ 
ನಿರ್ವಹಿಸಬೇಕೆಂದರೆ, ನಾವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳನ್ನು ರೂಢಿಸಿಕೊಳ್ಳಲು 
ಪ್ರಾರಂಭದಿಂದಲೂ ಪ್ರಯತ್ನಿಸಬೇಕು .ನಿಮ್ಮ ವಿದ್ಯಾರ್ಥಿಗಳು ಪುಸ್ತಕಗಳನ್ನು ನೋಡಿಕೊಳ್ಳವ 
ಮತ್ತು ಅವುಗಳನ್ನು ಸುರಕ್ಷಿತವಾಗಿ ಹಿಂದಿರುಗಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು 
ಮೊದ ಮೊದಲು ಸಿದ್ದರಿಲ್ಲವಾದರೂ , ನೀವು ಮೊದಲ ಬಾರಿ ವಿಮ್ಮ ತರಗತಿಯ 
ಗ್ರಂಥಾಲಯವನ್ನು ಪ್ರಾರಂಭಿಸಿದಾಗ, ನೀವು ಅವರೊಂದಿಗೆ ಹೇಗೆ ಸಂವಹನ ನಡೆಸುತ್ತೀರಿ 
ಮತ್ತು ಅವರಿಗೆ ತರಗತಿಯ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಲು ಹೇಗೆ ಸಹಾಯ 
ಮಾಡುವಿರಿ, ಅವರಿಗೆ ಪುಸ್ತಕಗಳ ಬಗ್ಗೆ ಜವಾಬ್ದಾರಿ ಮತ್ತು ಪ್ರೀತಿಯನ್ನು ಬೆಳೆಸಲು ಸ್ವಲ್ಪ 
ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು . ನಿಮ್ಮ ವಿದ್ಯಾರ್ಥಿಗಳನ್ನು ಪುಸ್ತಕ ತೆಗೆದುಕೊಂಡು 
ಹೋಗುವ ವ್ಯವಸ್ಥೆಗೆ ಸಂಬಂಧಿಸಿದ ಚರ್ಚ್‌ಗಳ ಭಾಗವಾಗಿಸಬಹುದು ಮತ್ತು ನ್ಯಾಯಯುತ 
ಮತ್ತು ಅನುಸರಿಸಲು ಸುಲಭವಾದ ವ್ಯವಸ್ಥೆಯನ್ನು ನೀವು ತರಬಹುದು. 


ಪುಸ್ತಕಗಳನ್ನು ಬೀಡುವ ಪ್ರಕ್ರಿಯೆ .ನಿಮ್ಮ ತರಗತಿಯಲ್ಲಿ ನೀವು ತಕ್ಷಣವೇ ಬಳಸಬಹುದಾದ 
ಅತ್ಯಂತ ತಡೆರಹಿತ ವಿಧಾನವೆಂದರೆ ನೀವು ಎಲ್ಲಾ ಪುಸ್ತಕಗಳಿಗೆ ಪ್ರವೇಶ ಸಂಖ್ಯೆಗಳನ್ನು 
ನಿಗದಿಪಡಿಸಿ, ತರಗತಿ ಗಂಥಾಲಯ ರಿಜಿಸ್ಟರ್‌ ಅನ್ನು ಬಳಸುವುದು .ವಾರಕ್ಕೆ ಪ್ರತಿ ಮಗುವಿಗೆ 
ಒಂದು ಪುಸ್ತಕವನ್ನು ನೀಡಬಹುದು .ನಿಮಗೆ ದೊಡ್ಡ ನೋಟ್‌ ಪುಸ್ತಕ ಬೇಕಾಗುತ್ತದೆ .ಜೋಡಿ 
ಪುಟದಿಂದ ಪ್ರಾರಂಭಿಸಿ ಮೇಲ್ಭಾಗದಲ್ಲಿ ತಿಂಗಳ ಹೆಸರನ್ನು ಬರೆಯಿರಿ .ಇದನ್ನು 5 ರಿಂದ 6 
ಕಾಲಮ್‌ಗಳಾಗಿ ಮಾಡಿ . ಮೊದ ಕಾಲಂ ವಿಮ್ಮ ತರಗತಿಯ ವಿದ್ಯಾರ್ಥಿಗಳ ಹೆಸರನ್ನು 
ಹೊಂದಿರುತ್ತದೆ .ಮೊದಲ ಸಾಲಿನಲ್ಲಿರುವ ಉಳಿದ ಕಾಲಮ್‌ಗಳು ಪುಸ್ತಕವನ್ನು ನೀಡಿದ 
ದಿನಾಂಕಗಳನ್ನು ಹೊಂದಿರುತ್ತವೆ) ಉದಾ .ಬೀವು ಪುಸ್ತಕವನ್ನು ನೀಡುವುದು ವಾರದ ಪ್ರತಿ 
ಶುಕ್ರವಾರ ಆಗಿರಬಹುದು (ಪ್ರತಿ ಮಗುವಿನ ಹೆಸರಿನ ಮುಂದೆ ಮತ್ತು ಉಳಿದ ಸಾಲುಗಳ 
ಅಂಕಣಗಳಲ್ಲಿ, ಆ ವಾರ ಎರವಲು ಪಡೆದ ಪುಸಕದ ಪ್ರವೇಶ ಸಂಖ್ಯೆಯನ್ನು ನೀವು 
ನಮೂದಿಸುತ್ತೀರಿ .ಪುಸ್ತಕವನ್ನು ಹಿಂದಿರುಗಿಸಿದ ನಂತರ, ನೀವು ಮಗುವಿನ ಹೆಸರಿನ ಮುಂದೆ 
ಪ್ರವೇಶ ಸಂಖ್ಯೆಯನ್ನು ಅಳಿಸಿ ಹಾಕುತ್ತೀರಿ . ಒಂದು ವೇಳೆ ಮಗು ಪುಸಕವನ್ನು 
ಹಿ೦ತಿರುಗಿಸದಿದ್ದಲ್ಲಿ, ಪ್ರವೇಶದ ಸಂಖ್ಯೆ ಪುಸ್ತಕವು ಬಾಕಿ ಇದೆ ಎಂದು ಗುರುತಿಸಲು ನಿಮಗೆ 
ಸಹಾಯ ಮಾಡುತ್ತದೆ .ರಿಜಿಸ್ಪರ್‌ ಹೇಗೆ ಕಾಣುತ್ತದೆ ಎಂಬುದಕ್ಕೆ ಕಳಗೆ ಒಂದು 
ಉದಾಹರಣೆಯನ್ನು ನೀಡಲಾಗಿದೆ. 


15 


TISS, Hyderabad ELI Practitioner Brief 17 


2019 ಜೂನ್‌ 
ಹೆಸರು 07/06 14/06 21/06 28/06 
ಪ್ರವೇಶ 
ಆದಿತ್ಯ 
ಸಂಖ್ಯೆ 
ಪ್ರವೇಶ 
ಅನನ್ಯ 
ಸಂಖ್ಯೆ 
ಪ್ರವೇಶ 
ಬಿಂದು ಯ 
ಸಂಖ್ಯೆ 
ಪ್ರವೇಶ ಸಂಖ್ಯೆ 
ಚೈತ್ರ 
ಪ್ರವೇಶ ಸಂಖ್ಯೆ 
ದೇವ 
ಸಾರಾಂಶ 


ಒಮ್ಮೆ ನಾವು ತರಗತಿಯ ಗ್ರಂಥಾಲಯವನ್ನು ಸ್ಥಾಪಿಸಿದಾಗ ಮತ್ತು ಅದನ್ನು ನಿಯಮಿತವಾಗಿ 
ಮತ್ತು ಪರಿಣಾಮಕಾರಿಯಾಗಿ ಬಳಸುವ ವ್ಯವಸ್ಥೆಯನ್ನು ಯೋಚಿಸಿದಾಗ, ನಮ್ಮ ಮಕ್ಕಳಲ್ಲಿ 
ಪುಸ್ತಕಗಳ ಮೇಲಿನ ಮತ್ತು ಓದುವಿಕೆಯ ಮೇಲಿನ ಪ್ರೀತಿಯನ್ನು ಬೆಳೆಸುವಲ್ಲಿ ಈ ಸಣ್ಣ 
ಸೇರ್ಪಡೆಯಿಂದ ಉಂಟಾಗುವ ಸಕಾರಾತ್ಮಕ ಪರಿಣಾಮಗಳನ್ನು ನಾವು ಶೀಘ್ರದಲ್ಲೇ ನೋಡಲು 
ಸಾಧ್ಯವಾಗುತ್ತದೆ .ಪುಸ್ತಕಗಳ ಉಪಸ್ಥಿತಿಯನ್ನು ಮೆಚ್ಚವ ಮತ್ತು ಗೌರವಿಸುವ , ಹೆಚ್ಚು 
ಸಂತೋಷದಾಯಕ ಮತ್ತು ವ್ಯವಸ್ಥಿತವಾದ ಓದುವ ಮತ್ತು ಬರೆಯುವ ಪ್ರಕ್ರಿಯೆಯನ್ನು 
ಒಂದೇ ಸಮಯದಲ್ಲಿ ತೆಗೆದುಕೊಂಡು ಹೊಗಲು ಅಥವಾ ಕಲಿಕೆಯನ್ನು ಅಭಿವೃದ್ಧಿಪಡಿಸಲು 
ಇದು ಮೊದಲ ಹೆಜ್ಜಿಯಾಗಿರಬಹುದು . ಶಿಕ್ಷಕರಾಗಿ, ನಿಮ್ಮ ಬೋಧನೆಗೆ ತರಗತಿಯ 
ಗ್ರಂಥಾಲಯ ಎಷ್ಟು ದೊಡ್ಡ ಸಂಪನ್ನೂಲವಾಗಿದೆ ಎಂಬುದನ್ನು ನೀವು ಗಮನಿಸಬಹುದು! 
ವಿಶೇಷವಾಗಿ ಮನೆಯಲ್ಲಿ ಪುಸಕಗಳಿಂದ ಸುತ್ತುವರೆದ ಶ್ರೀಮಂತ ವಾತವರಣವಿದ್ಮರೆ 'ಮಕ್ಕಳೂ 
ಸಹ ಹೆಚ್ಚಿನ ಪ್ರಯೋಜನವನ್ನು ಪಡೆಯುತ್ತಾರೆ. 


16 


TISS, Hyderabad ELI Practitioner Brief 17 


Baird, N (2012). Setting up and running a school library. Portsmouth, NH: Heinemann. 
Galda, L. (1998). Mirrors and windows: Reading as transformation. In T.E. Raphael & K.H. 


Au (Eds.), Literature based instruction: Reshaping the curriculum (pp. 1-11). 
Norwood, MA: Christopher-Gordon. 


Mukunda, U (2015).Guide to setting up an open library in primary schools. Retrieved from: 
https://cfl.in/wp-content/uploads/2010/07/Manual.pdf 


Mills, W (2011). Identifying key components of successful libraries and librarians. Bookbird: 
A Journal of International Children’s Literature, 49(1), 53-62. 


Neuman, B. S. (2001). The importance of the classroom library. Early Childhood Today, Vol. 


1(5), p. 12. 


Author: Harshita V. Das 
Conceptual Support and Editing: Shailaja Menon 
Copy Editing: Chetana Divya Vasudev 


Layout and Design: Harshita V. Das 


The author would like to acknowledge the support of the following persons: 
Keerti Jayaram (OELP, Rajasthan), Thejaswi Shivanand, Deepali Pitre Correya (Bookworm, 
Goa) 


© 2019 by Early Literacy Initiative, Tata Institute of Social Sciences, Hyderabad. This work is 
licensed under a Creative Commons Attribution-ShareAlike 4.0 International 


License: https://creativecommons.org/licenses/by-sa/4.0/ 


17 


